KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೬, ೨೦೧೦ (ಮಾರ್ಗಶಿರ ೨೫ ಶಕ ವರ್ಷ ೧೯೩೨) | ಸಂಚಿಕೆ ೪೯ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 





ತಹಶೀಲ್ದಾರ್‌ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು 
ನಮೂನೆ-27 
ಪ್ರಕಟಣೆ ನಂ.ಎಲ್‌.ಎನ್‌.ಡಿ./ಸಿ.ಆರ್‌/108/2009-10, ದಿನಾಂಕ:29ನೇ ಸೆಪ್ಟೆಂಬರ್‌, 2010 

1. ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ಗೋಮಾಳ ಜಮೀನಾಗಿರುತ್ತದೆ. ಅದರಂತೆ ಗೂಳಿಮಂಗಲ ಗ್ರಾಮದ 
ಸ.ನಂ.54ರಲ್ಲಿ ವಿಸ್ತೀರ್ಣ 0-10 (ಎ.ಗು೦) ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಅಂಗನವಾಡಿ ಕೇಂದಕ್ಕೆ ಕಾಯ್ದಿರಿಸಲು 
ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ ಕರ್ನಾಟಕ ಭೂ 
ಕಂದಾಯ ಕಾಯ್ದೆ 1964ರ ಕಲಂ 68(1ರ ರೀತ್ಯಾ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಯೂಲ್‌ ನಲ್ಲಿ 
ವಿವರಿಸಿರುವ ಸ.ನಂ.54ರಲ್ಲಿ ವಿಸ್ತೀರ್ಣ 0-10 (ಎ-ಗು೦) ಜಮೀನನ್ನು ಸಾರ್ವಜನಿಕ ಉಪಯೋಗಕ್ಕೆ ಅಂಗನವಾಡಿ ಕೇಂದಕ್ಕೆ 
ಕಾಯ್ದಿರಿಸುವ ಉದ್ದೇಶದಿ೦ದ ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೀನಿನ ಮೇಲೆ 
ಸಾರ್ವಜನಿಕರ ಹಕ್ಕು ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತದೆ. 

2) ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ ಉಳ್ಳವರು ಅಂದರೆ ಸರ್ಕಾರಿ 
ಗೋಮಾಳ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಅಂಗನವಾಡಿ ಕೇಂದಕ್ಕೆ ವಿಲೇವಾರಿ ಮಾಡಿರುವುದರಿಂದ 
ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ ಒಳಗಾಗಿ ಲಿಖಿತ ಮೂಲಕ ಆನೇಕಲ್‌ ತಾಲ್ಲೂಕು 
ತಹಶೀಲ್ದಾರ್‌ ರವರಿಗೆ ತಲುಪುವಂತೆ ಕಳಿಸುವುದು ನಿಗದಿತ ವೇಳೆಯನ್ನು ಮೀರಿ ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ 
ತೆಗೆದುಕೊಳ್ಳಲಾಗುವುದಿಲ್ಲ ಅಲ್ಲದೆ ನಿಗದಿತ ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ ಸರ್ಕಾರಿ ಗೋಮಾಳ 
ಜಮೀನಿನ 0-10 (ಎ-ಗು೦) ಜಮೀನನ್ನು ಸಾರ್ವಜನಿಕವಾಗಿ ಅಂಗನವಾಡಿ ಕೇಂದ್ರಕ್ಕೆ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ 
ಆಕ್ಷೇಪಣೆಗಳು ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 




















ಷೆಡ್ಯೂಲ್‌ 
ಜಿಲ್ಲೆ: ಬೆಂಗಳೂರು ತಾಲ್ತೂಕು-ಆನೇಕಲ್‌ ಗ್ರಾಮ-ಗೂಳಿಮಂಗಲ 
ಸ.ನಂ.54 ವಿಸ್ನೀರ್ಣ-0-10 (ಎ-ಗುಂ) ವರ್ಗೀಕರಣ-ಗೋಮಾಳ 
ಪೂರ್ವಕ್ಕೆ-ಸ.ನಂ.54ರ ಉಳಿಕೆ ಪಶ್ಚಿಮಕ್ಕೆ: ಸ.ನಂ.54ರ ಉಳಿಕೆ ಮತ್ತು ರಸ್ತೆ 
ಉತ್ತರಕ್ಕೆ: ಸ.ನಂ.54ರ ಉಳಿಕೆ ಮತ್ತು ರಸ್ತೆ ದಕ್ಷಿಣಕ್ಕೆ: ಸ.ನಂ.54ರ ಉಳಿಕೆ 
ತಹಶೀಲ್ದಾರ್‌ 
ಪಿ.ಆರ್‌. 379 ಆನೇಕಲ್‌ ತಾಲ್ಲೂಕು. 


(೧೩೦೫) 





೧೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಪತ್ರ 
ಸಂಖ್ಯೆ: ಎಲ್‌.ಆರ್‌.ಎಫ್‌.(109)(ಅ)ಸಿ.ಆರ್‌/06/10-11, ಬೆಂಗಳೂರು, ದಿನಾಂಕ:1ನೇ ಅಕ್ಟೋಬರ್‌, 2010 
ವಿಷಯ: ಶ್ರೀ ಸ್ವಾಮಿ ಸಮರ್ಥ ಟ್ರಸ್ಟ್‌, ರವರು ಆನೇಕಲ್‌ ತಾಲ್ಲೂಕು, ಕಸಬಾ ಹೋಬಳಿ, ತಮ್ಮನಾಯಕನಹಳ್ಳಿ ಗ್ರಾಮದ ಸ.ನಂ.187/6ರಲ್ಲಿ 
5-37 ಹಾಗೂ 345 ರಲ್ಲಿ 4-00 ಒಟ್ಟು 9-37 ಎ/ಗು೦ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ 
ಕಾಯ್ದೆ ಕಲಂ 109 ರಡಿ ಕ್ರಯಕ್ಕೆ ಅನುಮತಿ ಕೋರಿರುವ ಬಗ್ಗೆ. 
ಶ್ರೀ ಸ್ವಾಮಿ ಸಮರ್ಥ ಟ್ರಸ್ಟ್‌, ರವರು ಆನೇಕಲ್‌ ತಾಲ್ಲೂಕು, ಕಸಬಾ ಹೋಬಳಿ, ತಮ್ಮನಾಯಕನಹಳ್ಳಿ ಗ್ರಾಮದ ಸ.ನಂ.187/6ರಲ್ಲಿ 5-37 
ಹಾಗೂ 345 ರಲ್ಲಿ 4-00 ಒಟ್ಟು 9-37 ಎ/ಗು೦ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಮಾಡಿದ ಬೇಡಿಕೆ ಹಾಗೂ ನಮೂನೆ-15ಎ ಮತ್ತು 
15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ತಹಶೀಲ್ದಾರ್‌, ಆನೇಕಲ್‌ ತಾಲ್ಲೂಕು ರವರ ಪತ್ರ ಸಂ.ಎಲ್‌ಆರ್‌ಎಫ್‌/ಸಿಆರ್‌/14/10-11 
ದಿನಾಂಕ:24.09.2010 ಪ್ರಸ್ತಾಪಿತ ಗ್ರಾಮದ ಮೇಲ್ಕಂಡ ಸ.ನಂ.187/6 ರಲ್ಲಿ 5-37 ಹಾಗೂ 345 ರಲ್ಲಿ 4-00 ಒಟ್ಟು 9-37 ಎ/ಗು೦ ಜಮೀನನ್ನು 
ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109()(1) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಸಂಸ್ಥೆಯ ಉಪನೋಂದಣಾಧಿಕಾರಿ, ಬಿ.ಟಿ.ಎಂ. ಲೇಔಟ್‌, ದಿನಾ೦ಕ:02.09.2010ರಂದು ನೋಂ೦ದಾಯಿಸಲ್ಪಟ್ಟದೆ. ಸದರಿ 
ಜಮೀನಿನ ಖಾತೆದಾರರಿಂದ ಒಪ್ಪಂದ ಕರಾರುಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ/ ಪರಿಶಿಷ್ಠಪಂಗಡದ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 

ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯೂನಿಟ್‌ಗಳವರೆಗೆ ಜಮೀನು ಹೊಂದಲು 

ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆಗೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಪ್ರಕಾರ ಕಲಂ 109()(1) ಮತ್ತು ಕರ್ನಾಟಕ ಭೂ 
ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1961 ಕಲ೦ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಆನೇಕಲ್‌ ತಾಲ್ಲೂಕು, ಕಸಬಾ ಹೋಬಳಿ, 
ತಮ್ಮನಾಯಕನಹಳ್ಳಿ ಗ್ರಾಮದ ಸ.ನಂ.187/6ರಲ್ಲಿ 5-37 ಹಾಗೂ 345 ರಲ್ಲಿ 4-00 ಒಟ್ಟು 9-37 ಎ/ಗು೦ ಜಮೀನನ್ನು ಶ್ರೀ ಸ್ವಾಮಿ ಸಮರ್ಥ ಟಸ್ಟ್‌, 
ಆನೇಕಲ್‌ ತಾಲ್ಲೂಕು, ಕಸಬಾ ಹೋಬಳಿ, ಆನೇಕಲ್‌ ರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಕ್ರಯಕ್ಕೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 
109((1)ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ.ವ್ಯಶಾಇ:47:ಶಾಸನ:2001 ಬೆಂಗಳೂರು ದಿನಾ೦ಕ:23.04.2003 ರಂತೆ ಶೈಕ್ಷಣಿಕ 
ಉದ್ದೇಶಕ್ಕೆ 2 ಯುನಿಟ್‌ಗಳಿದ್ದು, ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿರುವುದರಿ೦ದ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 
ಷರತ್ತುಗಳು: 

1... ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಈ ಬಗ್ಗೆ ತಹಶೀಲ್ದಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1995ರ ಕಲಂ 38ರಲ್ಲಿ ಹೇಳಿರುವಂತೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ 
ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 
ಜಮೀನನ್ನು ಬೇರೆ ರೀತಿ ವರ್ಗಾಯಿಸಬಾರದು. 

3) ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳಲು ಭೂ 
ಉಪಯೋಗದ ಅವಶ್ಯಕತೆ ಇದ್ದಲ್ಲಿ ಭೂ ಬದಲಾವಣೆ ಮಾಡಿಸಿಕೊಳ್ಳತಕ್ಕದ್ದು ಹಾಗೂ ಪ್ರಾಧಿಕಾರದಿಂದ ಅನುಮತಿ ಪಡೆದು ಕಟ್ಟಡ 
ಕಟ್ಟಿಕೊಳ್ಳತಕ್ಕದ್ದು. 

4) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯ್ದೆ 1964ರ 
ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. 

5) ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ. ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು 
ಉಪಯೋಗಿಸಿಕೊಳ್ಳತಕ್ಕದ್ದು. 

6) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ 
ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

7) ಈ ಅನುಮತಿ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 401 ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೦೭ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಪತ್ರ 
ಸಂಖ್ಯೆ: ಎಲ್‌.ಆರ್‌.ಎಫ್‌.(109)(ಅ)ಸಿ.ಆರ್‌/07/10-11, ಬೆಂಗಳೂರು, ದಿನಾ೦ಕ:1ನೇ ಅಕ್ಟೋಬರ್‌, 2010 
ವಿಷಯ: ಶ್ರೀ ಮಾಲತೇಶ್‌ ಟ್ರಸ್ಟ್‌, ರವರು ಆನೇಕಲ್‌ ತಾಲ್ಲೂಕು, ಕಸಬಾ ಹೋಬಳಿ, ಸುಣವಾರ ಗ್ರಾಮದ ಸ.ನಂ.65ರಲ್ಲಿ 4-11 ಎ/ಗುಂ 
ಜಮೀನು ಮತ್ತು ತಮ್ಮನಾಯಕನಹಳ್ಳಿ ಗ್ರಾಮದ ಸ.ನಂ.159/4 ರಲ್ಲಿ 0-13, 159/3ರಲ್ಲಿ 0-13, 159/2 ರಲ್ಲಿ 0-22, 187/ ರಲ್ಲಿ 
0-38 ಮತ್ತು 332 (ಹಳೆ ನಂಬರ್‌ 157) ರಲ್ಲಿ 3-06 ಒಟ್ಟು 9-23 ಎ/ಗು೦/ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ 
ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಕ್ರಯಕ್ಕೆ ಅನುಮತಿ ಕೋರಿರುವ ಬಗ್ಗೆ. 

ಶ್ರೀ ಮಾಲತೇಶ್‌ ಟ್ರಸ್ಟ್‌, ರವರು ಆನೇಕಲ್‌ ತಾಲ್ಲೂಕು, ಕಸಬಾ ಹೋಬಳಿ, ಸುಣವಾರ ಗ್ರಾಮದ ಸ.ನಂ.65ರಲ್ಲಿ 4-11 ಎ/ಗು೦ ಜಮೀನು 

ಮತ್ತು ತಮ್ಮನಾಯಕನಹಳ್ಳಿ ಗ್ರಾಮದ ಸ.ನಂ.159/4 ರಲ್ಲಿ 0-13, 159/3ರಲ್ಲಿ 0-13, 159/2 ರಲ್ಲಿ 0-22, 187/ ರಲ್ಲಿ 0-38 ಮತ್ತು 332 (ಹಳೆ 
ನಂಬರ್‌ 157) ರಲ್ಲಿ 3-06 ಒಟ್ಟು 9-23 ಎ/ಗು೦/ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಮಾಡಿದ ಬೇಡಿಕೆ ಹಾಗೂ ನಮೂನೆ-15ಎ 
ಮತ್ತು 15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ತಹಶೀಲ್ದಾರ್‌, ಆನೇಕಲ್‌ ತಾಲ್ಲೂಕು ರವರ ಪತ್ರ ಸಂ:ಎಲ್‌ಆರ್‌ಎಫ್‌/ಸಿಆರ್‌/13/10-11, 
ದಿನಾಂಕ:24.09.2010 ಪ್ರಸ್ತಾಪಿತ ಸುಣವಾರ ಗ್ರಾಮದ ಸ.ನಂ.65ರಲ್ಲಿ 4-11 ಎ/ಗು೦ ಜಮೀನು ಮತ್ತು ತಮ್ಮನಾಯಕನಹಳ್ಳಿ ಗ್ರಾಮದ 
ಸ.ನಂ.159/4ರಲ್ಲಿ 0-13, 159/3, 0-13, 159/2 ರಲ್ಲಿ 0-22, 187/ ರಲ್ಲಿ 0-38 ಮತ್ತು 332 (ಹಳೆ ನಂಬರ್‌ 157) ರಲ್ಲಿ 3-06 ಒಟ್ಟು 9-23 
ಎ/ಗು೦ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(0(1)ರಡಿ ಅನುಮತಿ ನೀಡಲು ಶಿಫಾರಸ್ಸು 
ಮಾಡಿರುತ್ತಾರೆ. 

ಸ್ತಾಪಿತ ಸಂಸ್ಥೆಯು ಉಪನೋಂದಣಾಧಿಕಾರಿ, ಬಿ.ಟಿ.ಎಂ. ಲೇಔಟ್‌, ದಿನಾ೦ಕ:02.09.2010ರಂದು ನೋಂದಾಯಿಸಲ್ಪಟ್ಟಿದೆ. ಸದರಿ 
ಜಮೀನಿನ ಖಾತೆದಾರರಿಂದ ಒಪ್ಪಂದ ಕರಾರುಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ/ ಪರಿಶಿಷ್ಠಪಂಗಡದ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 

ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯೂನಿಟ್‌ಗಳವರೆಗೆ ಜಮೀನು ಹೊಂದಲು 

ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆಗೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಪ್ರಕಾರ ಕಲಂ 109(0(1) ಮತ್ತು ಕರ್ನಾಟಕ ಭೂ 
ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಆನೇಕಲ್‌ ತಾಲ್ಲೂಕು, ಕಸಬಾ ಹೋಬಳಿ, ಸುಣವಾರ 
ಗ್ರಾಮದ ಸ.ನಂ.65 ರಲ್ಲಿ 4-11 ಎ/ಗು೦ ಜಮೀನು ಮತ್ತು ತಮ್ಮನಾಯಕನಹಳ್ಳಿ ಗ್ರಾಮದ ಸ.ನಂ.159/4 ರಲ್ಲಿ 0-13, 159/3ರಲ್ಲಿ 0-13, 159/2 ರಲ್ಲಿ 
0-22, 187/1 ರಲ್ಲಿ 0-38 ಮತ್ತು 332 (ಹಳೆ ನಂಬರ್‌ 157) ರಲ್ಲಿ 3-06 ಒಟ್ಟು 9-23 ಎ/ಗು೦ ಜಮೀನನ್ನು ಶ್ರೀ ಮಾಲತೇಶ್‌ ಟ್ರಸ್ಟ್‌, ಆನೇಕಲ್‌ 
ತಾಲ್ಲೂಕು, ಕಸಬಾ ಹೋಬಳಿ, ಆನೇಕಲ್‌ ರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಕ್ರಯಕ್ಕೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(1(!)ರಡಿ 
ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ.ವ್ಯಶಾಇ:47:ಶಾಸನ:2001 ಬೆಂಗಳೂರು ದಿನಾಂಕ:23.04.2003 ರಂತೆ ಶೈಕ್ಷಣಿಕ ಉದ್ದೇಶಕ್ಕೆ 2 
ಯುನಿಟ್‌ಗಳಿದ್ದು, ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿರುವುದರಿ೦ದ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು: 

1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಈ ಬಗ್ಗೆ ತಹಶೀಲ್ದಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1995ರ ಕಲಂ 38ರಲ್ಲಿ ಹೇಳಿರುವಂತೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ 
ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 
ಜಮೀನನ್ನು ಬೇರೆ ರೀತಿ ವರ್ಗಾಯಿಸಬಾರದು. 

3) ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳಲು ಭೂ 
ಉಪಯೋಗದ ಅವಶ್ಯಕತೆ ಇದ್ದಲ್ಲಿ ಭೂ ಬದಲಾವಣೆ ಮಾಡಿಸಿಕೊಳ್ಳತಕ್ಕದ್ದು ಹಾಗೂ ಪ್ರಾಧಿಕಾರದಿಂದ ಅನುಮತಿ ಪಡೆದು ಕಟ್ಟಡ 
ಕಟ್ಟಿಕೊಳ್ಳತಕ್ಕದ್ದು. 

4) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯ್ದೆ 1964ರ 
ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. 

5) ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ. ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು 
ಉಪಯೋಗಿಸಿಕೊಳ್ಳತಕ್ಕದ್ದು. 

6) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ 
ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 


(€L 


೧೩೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ 


ಭಾಗ-೬ 





7) ಈ ಅನುಮತಿ ಭೂ ಸುಧಾರಣೆ ಕಾಯ್ದೆ 1966 ಕಲಂ 


ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 


ಪಿ.ಆರ್‌. 402 


ಅಧಿಸೂಚನೆ 


109ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ 


ಹೆಚ್‌. ರಾಮಾಂಜನೇಯ 
ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಪಟ್ಟಣ ಪಂಚಾಯತ್‌, ತೀರ್ಥಹಳ್ಳಿ 


ನಂ.ಪ.ಪಂ.ತೀ.ಸಿ.ಆರ್‌.03/2010-11, ದಿನಾ೦ಕ:18ನೇ ನವೆಂಬರ್‌, 2010 
ವಿಷಯ: ಪಟ್ಟಣ ಪಂಚಾಯತ್‌ ತೀರ್ಥಹಳ್ಳಿ ವಿವಿಧ ತೆರಿಗೆ, ಉಪಕರ, ಶುಲ್ಕಗಳನ್ನು ಪರಿಷ್ಕರಿಸಿ ಜಾರಿಗೆ ನೀಡುವ ಕುರಿತು. 
ಉಲ್ಲೇಖ: 1) ಸರ್ಕಾರದ ಆದೇಶ ಸಂಖ್ಯೆ: ನಅಇ 23:ಟಿಸಿಟಿ 2004 ದಿನಾಂಕ:06.01.2005. 

2) ಕೌನ್ಸಿಲ್‌ ಸಭೆಯ ನಿರ್ಣಯ ದಿನಾಂಕ:06.07.2010. 

3) ಕೌನ್ಸಿಲ್‌ ಸಭೆ ನಿರ್ಣಯ ದಿನಾಂಕ:17.08.2010. 

4) ಕೌನ್ಸಿಲ್‌ ಸಭೆ ನಿರ್ಣಯ ದಿನಾಂಕ:16.11.2010. 
ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಕೆಳಗಿನಂತೆ ತೆರಿಗೆ ಉಪಕರ, ಶುಲ್ಕಗಳನ್ನು ಪರಿಷ್ಕರಿಸಿ ದಿನಾ೦ಕ:01.01.2011 ರಿಂದ 
ಅನ್ವಯವಾಗುವಂತೆ ಜಾರಿಗೆ ನೀಡಿರುತ್ತದೆ. 
ಎ. ಘನತ್ಯಾಜ್ಯ ವಸ್ತುಗಳ ಸಂಗ್ರಹಣೆ ವಿಲೇವಾರಿ ಕಾರ್ಯಗಳ ನಿರ್ವಹಣೆಗಾಗಿ ಉಪಕರ 
1. ಹೊಟೇಲ್‌, ಕಲ್ಯಾಣ ಮಂಟಪ ಮತ್ತು ನರ್ಸಿಂಗ್‌ ಹೋಂಗಳಿಗೆ ಮಾಹೆಯಾನ ರೂ.200.00 
2. ಇದರ ಜೊತೆಗೆ ಪ್ರತಿ ಮದುವೆ, ಆರತಕ್ಷತೆ ಇತರೆ ಸಮಾರಂಭಗಳಿಗೆ ರೂ.200-00 
ಬಿ. ಜಾಹಿರಾತುಗಳ ಮೇಲೆ ವಾರ್ಷಿಕ ತೆರಿಗೆ 
1. ಭೂಮಿ, ಕಟ್ಟಡ, ಗೋಡೆ ಪ್ರಕಟಣಾ ಪಟ್ಟಿಗಳು, ಚೌಕಟ್ಟು, ಸ್ಥಂಭ ರಚನೆಗಳು ಇತ್ತಾದಿಗಳ ಮೇಲೆ 













































































ವಿವರ ತೆರಿಗೆ ರೂ. ನೆಲಬಾಡಿಗೆ ರೂ. ಜುಮ್ಹಾ ರೂ. 
ಕ 1 ಚದರ ಮೀಟರ್‌ ವರೆಗಿನ ಜಾಗಕ್ಕೆ 15-00 500-00 515-00 
ಖ 1 ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ 30-00 1000-00 1030-00 
2.5 ಚದರ ಮೀಟರ್‌ವರೆಗೆ 
ಗೆ ಪ್ರತಿ ಹೆಚ್ಚಿನ 2.5 ಚದರ ಮೀಟರ್‌ಗೆ 35-00 500-00 535-00 
ಘ ತಾತ್ವಾಲಿಕ ಬ್ರಾನರ್‌ಗಳಿಗೆ ]ಕ್ಕೆ 50-00 
ಸಿ. ಸ್ಥಳ ಆಸ್ತಿಗಳ ವರ್ಗಾವಣೆ ಮತ್ತು ಇತರೆ ಶುಲ್ಕಗಳು: 
1. ಮಾರುಕಟ್ಟೆ ಕನಿಷ್ಟ 100 ಲಕ್ಷದ ವರೆಗಿನ ಆಸ್ತಿಗಳಿಗೆ: ರೂ.500-00 
2. ಇದರ ಜೊತೆಗೆ ಮಾರುಕಟ್ಟೆ ದರ 100 ಲಕ್ಷ ಮೇಲ್ಪಟ್ಟು ಪ್ರತಿ 100 ಲಕ್ಷದವರೆಗೆ ರೂ.200-00 
3. ಖಾತೆ ನಕಲು, ನಿವಾಸಿ ದೃಢೀಕರಣ ಪತ್ರ ಇತ್ಯಾದಿ ರೂ.25-00 
4. ನಿರಾಕ್ಷೇಪಣಾ ಪತ್ರಗಳು ರೂ.50-00 
ಡಿ. ಕಟ್ಟಡಗಳ ನಿರ್ಮಾಣಗಳಿಗೆ ಪರವಾನಿಗೆ ಶುಲ್ಕ 
ಎ) ವಾಸದ ಕಟ್ಟಡ 
ಪರವಾನಿಗೆ ಶುಲ್ಕ ರೂ. ಡಬ್ರಸ್‌ ತುಲ ರೂ ಒಟ್ಟು ರೂ. 
1. 0-600 ಚದರ ಅಡಿವರೆಗೆ 100-00 100-00 200-00 
2 601-1200 ಚದರ ಅಡಿವರೆಗೆ 400-00 200-00 600-00 
3: 1201-1500 ಚದರ ಅಡಿವರೆಗೆ 800-00 400-00 1200-00 
4. 1501-2000 ಚದರ ಅಡಿವರೆಗೆ 1000-00 500-00 1500-00 
ವ; 2001 ರಿಂದ ಪ್ರತಿ 500 ಚದರ ಅಡಿವರೆಗೆ 200-00 ದ 200-00 
6. ಕಟ್ಟಡ ಪರವಾನಿಗೆ ನವೀಕರಣ ಶುಲ್ತ ಮೂಲ ಶುಲ್ಕದ ಶೇ.50 ರಷ್ಟು 
ಬಿ) ವಾಣಿಜ್ಯ ಕಟ್ಟಡ 
ಪರವಾನಿಗೆ ಶುಲ್ಕ ರೂ. ಡಬ್ರಸ್‌ ಶುಲ್ಪ ರೂ ಒಟ್ಟು ರೂ. 
1. 0-600 ಚದರ ಅಡಿವರೆಗೆ 400-00 200-00 600-00 













































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೦೯ 
ಪರವಾನಿಗೆ ಶುಲ್ಡ ರೂ. ಡಬ್ರಸ್‌ ಶುಲ್ತ ರೂ ಒಟ್ಟು ರೂ 

2; 601-1200 ಚದರ ಅಡಿವರೆಗೆ 800-00 400-00 1200-00 

3. 1201-1500 ಚದರ ಅಡಿವರೆಗೆ 1200-00 600-00 1800-00 

4. 1501-2000 ಚದರ ಅಡಿವರೆಗೆ 1500-00 750-00 2250-00 

5 2001 ರಿಂದ ಪ್ರತಿ 500 ಚದರ ಅಡಿವರೆಗೆ 500-00 ದ 500-00 
6. ಕಟ್ಟಡ ಪರವಾನಿಗೆ ನವೀಕರಣ ಶುಲ್ತ ಮೂಲ ಶುಲ್ಕದ ಶೇ.50 ರಷ್ಟು 
ಸಿ) ಹಳೆ ಕಟ್ಟಡಗಳ ತೆರವುಗೊಳಿಸಲು ಪರವಾನಿಗೆ ಶುಲ್ಕ ರೂ.1000-00 

ರಾಮರುದ್ರಯ್ಯ 

ಪಿ.ಡಿ-18 ಮುಖ್ಯಾಧಿಕಾರಿ, 

ಪಟ್ಟಣ ಪಂಚಾಯತ್‌, ತೀರ್ಥಹಳ್ಳಿ. 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು 
ನಮೂನೆ-27 
ಪ್ರಕಟಣೆ 
ನಂ.ಎಲ್‌.ಎನ್‌.ಡಿ./ಸಿ.ಆರ್‌/72/2006-07, ದಿನಾಂಕ:29ನೇ ಸೆಪ್ಟೆಂಬರ್‌, 2010 

1) ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ಗುಂಡುತೋಪು ಜಮೀನಾಗಿರುತ್ತದೆ. ಅದರಂತೆ ಚಿಕ್ಕನಹಳ್ಳಿ ಗ್ರಾಮದ 
ಸ.ನಂ.19ರಲ್ಲಿ ವಿಸ್ತೀರ್ಣ 0-13 (ಎ-ಗು೦) ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಈ ಪೈಕಿ 0-13 (ಎ-ಗುಂ) ಬಿ.ಸಿ.ಎಂ. 
ಇಲಾಖೆಯ ಆಶ್ರಯ ಶಾಲೆಗೆ ಮತ್ತು ಅಂಗನವಾಡಿ ಕೇಂದಕ್ಕೆ ಕಾಯ್ದಿರಿಸಲು ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ ಸಾರ್ವಜನಿಕ 
ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 68(1)ರ ರೀತ್ಯಾ 
ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಯೂಲ್‌ ನಲ್ಲಿ ವಿವರಿಸಿರುವ ಸ.ನಂ.19ರಲ್ಲಿ ವಿಸ್ತೀರ್ಣ 0-13 (ಎ-ಗುಂ) 
ಜಮೀನನ್ನು ಸಾರ್ವಜನಿಕ ಉಪಯೋಗಕ್ಕೆ 0-13 (ಎ-ಗುಂ) ಬಿ.ಸಿ.ಎಂ. ಇಲಾಖೆಯ ಆಶ್ರಯ ಶಾಲೆಗೆ ಮತ್ತು ಅಂಗನವಾಡಿ ಕೇಂದಕ್ಕೆ 
ಕಾಯ್ದಿರಿಸುವ ಉದ್ದೇಶದಿಂದ ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೀನಿನ ಮೇಲೆ 
ಸಾರ್ವಜನಿಕರ ಹಕ್ಕು ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತದೆ. 

2) ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ ಉಳ್ಳವರು ಅಂದರೆ ಸರ್ಕಾರಿ 
ಗು೦ಡುತೋಪು ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಬಿ.ಸಿ.ಎಂ. ಇಲಾಖೆಯ ಆಶ್ರಯ ಶಾಲೆಗೆ ಮತ್ತು ಅಂಗನವಾಡಿ 
ಕೇಂದ್ರಕ್ಕೆ ವಿಲೇವಾರಿ ಮಾಡಿರುವುದರಿಂದ ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ ಒಳಗಾಗಿ 
ಲಿಖಿತ ಮೂಲಕ ಆನೇಕಲ್‌ ತಾಲ್ಲೂಕು ತಹಶೀಲ್ದಾರ್‌ ರವರಿಗೆ ತಲುಪುವಂತೆ ಕಳಿಸುವುದು ನಿಗದಿತ ವೇಳೆಯನ್ನು ಮೀರಿ ಬರುವಂತಹ 
ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಅಲ್ಲದೆ ನಿಗದಿತ ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ 
ಸರ್ಕಾರಿ ಗುಂಡುತೋಪು ಜಮೀನಿನ 0-13 (ಎ-ಗು೦) ಜಮೀನನ್ನು ಸಾರ್ವಜನಿಕವಾಗಿ ಬಿ.ಸಿ.ಎಂ. ಇಲಾಖೆಯ ಆಶ್ರಯ ಶಾಲೆಗೆ 
ಮತ್ತು ಅಂಗನವಾಡಿ ಕೇಂದಕ್ಕೆ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನು 
ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಷೆಡ್ಯೂಲ್‌ 
ಜಿಲ್ಲೆ: ಬೆಂಗಳೂರು ತಾಲ್ತೂಕು-ಆನೇಕಲ್‌ ಗ್ರಾಮ-ಚಿಕ್ಕನಹಳ್ಳಿ 
ಸ.ನಂ.19 ವಿಸ್ನೀರ್ಣ-0-13 (ಎ-ಗುಂ) ವರ್ಗೀಕರಣ-ಗುಂಡುತೋಪು 
ಪೂರ್ವಕ್ಕೆ-ಸ.ನಂ.18 ಪಶ್ಚಿಮಕ್ಕೆ: ಸ.ನಂ.20 
ಉತ್ತರಕ್ಕೆ: ಸ.ನಂ.18 ದಕ್ಷಿಣಕ್ಕೆ: ಸ.ನಂ.20 
ತಹಶೀಲ್ದಾರ್‌ 
ಪಿ.ಆರ್‌. 406 ಆನೇಕಲ್‌ ತಾಲ್ಲೂಕು. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ನಮೂನೆ 29 
ಸಂಖ್ಯೆ: ಆರ್‌ಡಿ 17 ಎಲ್‌ಜಿಇ 2010, ಬೆಂಗಳೂರು, ದಿನಾಂಕ:13ನೇ ಅಕ್ಟೋಬರ್‌, 2010 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ-ನಿಯಮ 96 

ಕರ್ನಾಟಕ ಭೂಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5)ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 

ಸದರಿ ಪ್ರಕರಣದ (1ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ:28.04.2010ರ (ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 


ದಿನಾಂಕ:03.06.2010) ದಿನಾಂಕದ ಕಂ.ಭೂಮಿ.42/2010-11 ಕ್ರಮ ಸಂಖ್ಯೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ 





೧೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 





ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಗುಡ್ಡ ಪರಂಬೋಕು ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹಾರಣೆಗಳ ದಾಖಲೆಗಳನ್ನು ಮತ್ತು 
ಜಿಲ್ಲೆಯ ಡೆಪ್ಯೂಟಿ ಕಮೀಷನರ್‌ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ, ಸಾರ್ವಜನಿಕ ಗುಡ್ಡ ಪರಂಬೋಕು ಅಥವಾ ಅದರ 
ಮೇಲಿನ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ ಮೂಲಕ ಘೋಷಿಸಿದೆ. 














ಅನುಸೂಚಿ 
ಸರ್ಕಾರ ಗುಡ್ಡ ಪರಂಬೋಕು ಭಾಗವು ಇರುವ ಗ್ರಾಮ ವರದಾಪುರ 
ತಾಲ್ಲೂಕು ಹಗರಿಬೊಮ್ಮನಹಳ್ಳಿ 
ಜಿಲ್ಲೆ ಬಳ್ಳಾರಿ 
ಸಾರ್ವಜನಿಕ ಗುಡ್ಡ ಪರಂಬೋಕು ಜಮೀನಿನ ವರ್ಣನೆ ಸ.ನಂ.119ಎ/4 ಕಲ್ಲುಗುಡ್ಡ ಎಂದು ವರ್ಗೀಕೃತ ವಿಸ್ತೀರ್ಣ 6.37 ಎಕರೆ 


(ಆರು ಎಕರೆ ಮೂವತ್ತೇಳು ಸೆಂಟ್ಸ್‌) 
ಸಾರ್ವಜನಿಕ ಗುಡ್ಡ ಪರಂಬೋಕು ಜಮೀನು ಭಾಗದ ಸರಿಸುಮಾರು | 6.37 ಎಕರೆ (ಆರು ಎಕರೆ ಮೂವತ್ತೇಳು ಸೆಂಟ್ಸ್‌) 
ವಿಸ್ತೀರ್ಣ 
ಮೇರೆಗಳು ನಕ್ಷೆಯಲ್ಲಿದ್ದಂತೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ. ಲಕ್ಷ್ಮೀನಾರಾಯಣ 
ಪಿ.ಆರ್‌. 413 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ 
ನಂ.ಎಲ್‌ಎಕ್ಯೂ:ಎಸ್‌ಆರ್‌:/11ಎ/2005-06, ದಿನಾಂಕ:15ನೇ ಅಕ್ಟೋಬರ್‌, 2010 
ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 16(2)ರ ಅನ್ವಯ ಅಧಿಸೂಚನೆ 

ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17/1961ರಲ್ಲಿ ತಿದ್ದುಪಡಿಯಾದಂತೆ ಭೂ ಸ್ವಾಧೀನ ಅಧಿನಿಯಮ 1994ರನ್ವಯ ಕಲಂ 16ರ 
ಉಪಪ್ರಕರಣ (2)ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೆ.ಎಸ್‌.ಆರ್‌.ಟಿ.ಸಿ. 
ಬಸ್‌ ನಿಲ್ದಾಣ ಮತ್ತು ರಸ್ತೆ ನಿರ್ಮಾಣದ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪಪ್ರಕರಣ (1ರಲ್ಲಿ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 















































ಅನುಸೂಚಿ 
ತಾಲ್ಲೂಕು: ಚಿತ್ರದುರ್ಗ ಹೋಬಳಿ: ಭರಮಸಾಗರ ಗ್ರಾಮ: ಭರಮಸಾಗರ 
ಕ್ರ ಸ.ನಂ. ನಿವೇಶನ ಸಂಖ್ಯೆ ಜಮೀನಿನ ತರಹೆಯ ವಿವರ ಖುಷ್ಕಿ ವಿಸ್ತೀರ್ಣ (ಎ-ಗು) ವಶಪಡಿಸಿಕೊಂಡ ದಿನಾಂಕ 
ಸಂ. ಖಾಲಿ ನಿವೇಶನ ಚದರ ಅಡಿಗಳು ಚದರ ಅಡಿಗಳಲ್ಲಿ 
1 2 3 4 5 
1. 9/ಎಸಿ (ನಿವೇಶನ) 22+44x20 30.06.2010 
5 2-660 
2 9/ಎಸಿ (ನಿವೇಶನ) 36+51x20 30.06.2010 
6 2=870 
3. 9/1ಎಸಿ (ನಿವೇಶನ) 5695/20 30.06.2010 
8 2=1510 
4. 9/1ಎಸಿ (ನಿವೇಶನ) 83+92x20 30.06.2010 
9 2=1750 
5, 9/ಎಸಿ (ನಿವೇಶನ) 22+40x20 30.06.2010 
10/81 2-620 
6. 9/1ಎಸಿ (ನಿವೇಶನ) 55+60x20 30.06.2010 
10/22 2=1150 
7. 9/ ಎಸಿ (ನಿವೇಶನ) 50+80x30 30.06.2010 
13 2=1950 



































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೧೧ 
ಕ್ರ ಸ.ನಂ. ನಿವೇಶನ ಸಂಖ್ಯೆ ಜಮೀನಿನ ತರಹೆಯ ವಿವರ ಖುಷ್ಕಿ ವಿಸ್ತೀರ್ಣ (ಎ-ಗು) ವಶಪಡಿಸಿಕೊಂಡ ದಿನಾಂಕ 
ಸಂ. ಖಾಲಿ ನಿವೇಶನ ಚದರ ಅಡಿಗಳು ಚದರ ಅಡಿಗಳಲ್ಲಿ 
1 2 3 4 5 
8. 9/ಎಸಿ (ನಿವೇಶನ) 40+50x30 30.06.2010 

14 2=1350 
9. 9/ಎಸಿ (ನಿವೇಶನ) 25+40x30 30.06.2010 
15 2=975 
ಜುಮ್ವಾ 10835 ಚದರ ಅಡಿಗಳು 























ಉಪವಿಭಾಗಾಧಿಕಾರಿ ಹಾಗೂ 
ಪಿ.ಆರ್‌. 410 ಭೂಸ್ವಾಧೀನಾಧಿಕಾರಿ, 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ. 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರ 
ಸಾರ್ವಜನಿಕ ಪ್ರಕಟಣೆ 
ನಮೂನೆ-27 
ಸಂಖ್ಯೆ: ಎಲ್‌.ಎನ್‌.ಡಿ./ಸಿಆರ್‌/94/09-10, ದಿನಾಂಕ:5ನೇ ಅಕ್ಟೋಬರ್‌, 2010 
94ನೇ ನಿಯಮದ 68(1)ನೇ ಪ್ರಕರಣದ ಮೇರೆಗಿನ ಘೋಷಣೆ 

ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ ಕಾಣದ ಖರಾಬು ಮತ್ತು ಹದ್ದುಗಿಡದ 
ಓಣಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಕಾಣದ ಖರಾಬು ಮತ್ತು ಹದ್ದುಗಿಡದ ಓಣಿ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ಮತ್ತು ಸರ್ಕಾರಿ ಕಾಣದ ಖರಾಬು ಮತ್ತು ಹದ್ದುಗಿಡದ ಓಣಿ ಭಾಗದಲ್ಲಿ ಅಥವಾ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ 
ಹಕ್ಕುಗಳು ಕೊನೆಗೊಳ್ಳತಕ್ಕದ್ದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 

2. ಸಾರ್ವಜನಿಕ ಸರ್ಕಾರಿ ಕಾಣದ ಖರಾಬು ಮತ್ತು ಹದ್ದುಗಿಡದ ಓಣಿ ಜೊತೆಗೆ ಸದರಿ ಸರ್ಕಾರಿ ಕಾಣದ ಖರಾಬು ಮತ್ತು ಹದ್ದುಗಿಡದ 
ಓಣಿ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ 
ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು, ಈ ಅಧಿಸೂಚನೆಯನ್ನು 
ಹೊರಡಿಸಿದ ತೊಂಭತ್ತು (90) ದಿನದೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು 
ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ರೈಂ ಮಾಡಲಾದ 
ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನರ್‌ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು, ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು 
ಕ್ಷೈಂಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಕೂಟಿ ಕಮೀಷನರರು ಪರಿಶೀಲಿಸತಕ್ಕದ್ದು. 
































ಭಾಗ ಇತ್ತಾದಿ ಇರುವ ಗ್ರಾಮಗಳು ಬಿಳಿಶಿವಾಲೆ 
ತಾಲ್ಲೂಕು ಬೆಂಗಳೂರು ಪೂರ್ವ 
ಜಿಲ್ಲೆ ಬೆಂಗಳೂರು ನಗರ 
ಜಮೀನಿನ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ ಸ.ನಂ.138ರ ಮಧ್ಯಭಾಗದಲ್ಲಿ ಹಾದುಹೋಗುವ ಹದ್ದುಗಿಡದ ಓಣಿ 
0-28 ಗುಂಟೆ 
ಜಮೀನಿನ ಭಾಗ ಅಥವಾ ಭಾಗಗಳ ಸರಿ ಸುಮಾರು ವಿಸ್ನೀರ್ಣ 0-28 ಗುಂಟೆ 
ಮೇರೆ ನಕ್ಷೆಯಂತೆ: ಪೂರ್ವ: ಸ.ನಂ.03ರ ಜಮೀನು 
ಪಶ್ಚಿಮ: ರಸ್ತೆ 
ಉತ್ತರ: ರಸ್ತೆ 
ದಕ್ಷಿಣ: ಸ.ನಂ.38ರ ಉಳಿಕೆ ಜಮೀನು. 
ಸಾರ್ವಜನಿಕರ ರಸ್ತೆ, ಬೀದಿ, ಗಲ್ಲಿ, ದಾರಿ ಅಥವಾ ಅದರ ಭಾಗ 0-28 ಗುಂಟೆ ಸರ್ಕಾರಿ ಕಾಣದ ಖರಾಬು ಮತ್ತು ಹದ್ದುಗಿಡದ ಓಣಿ 
ಅನ್ನು ಸಕ್ರಮೀಗೊಳಿಸುವ ಬಗ್ಗೆ. 





ತಹಶೀಲ್ದಾರ್‌, 
ಪಿ.ಆರ್‌. 411 ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರ. 


೧೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: 82 LAQSR 01/2007-08, ದಿನಾ೦ಕ:8ನೇ ಸೆಪ್ಟೆಂಬರ್‌, 2010 

ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಉಪಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು 
ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) ರ 4ನೇ ಪ್ರಕರಣದ ಉಪಬಂಧಗಳ ಮೇರೆಗೆ ಅನುಸಾರವಾಗಿ 
ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2)ನೇ ಉಪಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4)ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ ಅಧಿನಿಯಮದ 5ಎ 
ಪ್ರಕರಣದ ಉಪಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆಕಂಇ 31 ಭೂಸ್ಥಾಳ 2002 ದಿನಾ೦ಂಕ:04.06.2002) 

ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ರವರ 
ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅ೦ತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ 
ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಹೊಳಲೂರು 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ 
ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಜಮೀನಿನ ವಿವರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ವಿಸ್ತೀರ್ಣ ಆಕಾರ 
1 2 3 4 5 6 1 8 9 10 11 
LIL ರೇವಣಪ್ಪ ಬಿನ್‌ ಚನ್ನಬಸಪ್ಪ ರಾಯ್ಕದ ಸ್ವಂತ 57 ಖುಷ್ಕಿ 175, 57 209 57 57 0-05 0-13 
2. ಶ್ರೀಕಂಠ ಬಿನ್‌ ಚನ್ನಬಸಪ್ಪ ಸ್ವಂತ $7 ಖುಷ್ಕಿ 175,.3/ 209 57 57 0-02 1/2 0-06 
3. ವೇದಾವತಿ ಕೋಂ ಶ್ರೀಕಂಠ ಸ್ವಂತ 57 ಖುಷ್ಕಿ 175, 57 209 57 57 0-02 1/2 0-06 
4. ಹೆಚ್‌.ಟಿ. ಹಾಲಪ್ಪ ಬಿನ್‌ ಹನುಮಂತಪ್ಪ ಸ್ವಂತ 57 ಖುಷ್ಕಿ 175, 57 209 57 57 0-10 1/2 0-26 
5. ಕಡದಕಟ್ಟೆ ಮೈಲಾರಪ್ಪ ಬಿನ್‌ ಕಡದಕಟ್ಟೆ ಹನುಮಂತಪ್ಪ ಸ್ವಂತ 57 ಖುಷ್ಕಿ 115% 209 5 57 0-10 1/2 0-26 
6. ಹೆಚ್‌.ಆರ್‌. ದೇವೇಂದಪ್ಪ ಬಿನ್‌ ಗಿಡ್ಡರುದ್ರಪ್ಪ ಸ್ವಂತ 57. ಖುಷ್ಕಿ 17557 209 57 57 0-01 0-03 
7. ಹೆಚ್‌.ಆರ್‌. ಹನುಮಂತಪ್ಪ ಬಿನ್‌ ಗಿಡ್ಡರುದ್ರಪ್ಪ ಸ್ವಂತ 57 ಖುಷ್ಕಿ 175, 57 209 57 57 0-02 0-05 























ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೧೩ 














































































































ಕ್ರ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ 
ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಜಮೀನಿನ ವಿವರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ವಿಸ್ತೀರ್ಣ ಆಕಾರ 
2 3 4 5 6 7 8 9 10 11 

8. ಹೆಚ್‌.ಆರ್‌. ಪಾಲಾಕ್ಷಪ್ಪ ಬಿನ್‌ ಗಿಡ್ಡರುದ್ರಪ್ಪ ಸ್ವಂತ 57 ಖುಷ್ಕಿ 175, 57 209 57 57 0-02 0-05 
9. ಹೆಚ್‌.ಆರ್‌. ಗಂಗಾಧರಪ್ಪ ಬಿನ್‌ ಗಿ ಸರುದಪ್ಪ ಸ್ವಂತ 57 ಖುಷ್ಕಿ 175, 57 209 57 57 0-01 0-03 
10. ಪುಷ್ಪಾ ಕೋಂ ಪಕಾಶ ಸ್ವಂತ 57 ಖುಷ್ಕಿ 175, 57 209 57 57 0-02 0-05 
ಗಂಗಮ್ಮ ಕೋಂ ತಿಮ್ಮಾಬೋವಿ ಸ್ವಂತ 174 ಖುಷ್ಕಿ 209 174 174 55 0-09 0-18 
ಕಡದಕಟ್ಟೆ ಮೈಲಾರಪ್ಪ ಬಿನ್‌ ಕಡದಕಟ್ಟೆ ಹನುಮಂತಪ್ಪ ಸ್ವಂತ 209 ಖುಷ್ಕಿ $7 174 209 209 0-16 0-32 
ಹೆಚ್‌.ಡಿ. ರಂಗಪ್ಪ ಬಿನ್‌ ದೊಡ್ಡಪ್ಪ ಸ್ವಂತ 175 ಖುಷ್ಕಿ 176 57 175 175 0-05 0-10 
ಲೀಲಾವತಿ ಬಾಯಿ ಕೋಂ ನಾರಾಯಣ ನಾಯಕ ಸ್ವಂತ 176 ಖುಷ್ಕಿ 177 175 176 176 0-05 0-10 
ಹೆಚ್‌.ಡಿ. ಪರಮೇಶ್ವರಪ್ಪ ಬಿನ್‌ ದೊಡ್ಡಪ್ಪ ಸ್ವಂತ 177 ಖುಷ್ಕಿ 178 176 177 177 0-05 0೬-10 
1. ಹೆಚ್‌.ಕೆ. ಮಹಾಬಲೇಶ್ವರ ಹೆಚ್‌. ಕರಿಯಪ್ಪ ಸ್ವಂತ 178 ಖುಷ್ಕಿ 177 178 60 178 0-0 1/2 0-01 
2. ಹೆಚ್‌.ಕೆ. ಜಗದೀಶ ಬಿನ್‌ ಹೆಚ್‌. ಕರಿಯಪ್ಪ ಸ್ವಂತ 178 ಖುಷ್ಕಿ 177 178 60 178 0-01 0-02 
3. ಹೆಚ್‌.ಕೆ. ಹನುಮಂತಪ್ಪ ಬಿನ್‌ ಹೆಚ್‌. ಕರಿಯಪ್ಪ ಸ್ವಂತ 178 ಖುಷ್ಕಿ 177 178 60 178 0-01 0-02 
4. ಡಿ. ರೇವಣ್ಣ ಬಿನ್‌ ದೊಡ್ಡಪ್ಪ ಸ್ವಂತ 178 ಖುಷ್ಕಿ 177 178 60 178 0-01 0-02 
1. ಲಕ್ಷ್ಮಪ್ಪ ಬಿನ್‌ ಹನುಮ೦ತಪ್ಪ ಸ್ವಂತ 55/ ಖುಷ್ಕಿ 55/2 54 55/ 55/ 0-02 0-03 
2. ರಂಗಪ್ಪ ಬಿನ್‌ ಹನುಮಂತಪ್ಪ ಸ್ವಂತ 55/ ಖುಷ್ಕಿ 55/2 54 55/ 55/ 0-02 0-02 
3. ಬಸವರಾಜಪ್ಪ ಬಿನ್‌ ಹನುಮಂತಪ್ಪ ಸ್ವಂತ 55/ ಖುಷ್ಕಿ 55/2 54 55/ 55/ 0-02 0-03 
4. ಹೆಚ್‌.ಕೆ. ಪ್ರಕಾಶ ಬಿನ್‌ ಕೆ.ವಿರೂಪಾಕ್ಷಪ್ಪ ಸ್ವಂತ 55/ ಖುಷ್ಕಿ 55/2 54 55/ 55/ 0-02 0-03 
5. ಹೆಚ್‌.ಕೆ. ಶಿವಕುಮಾರ ಬಿನ್‌ ಹೆಚ್‌.ಕೆ. ವಿರೂಪಾಕ್ಷಪ್ಪ ಸ್ವಂತ 55/ ಖುಷ್ಕಿ 55/2 54 55/ 55/ 0-02 0-03 
ದುಂಡಿ ಹನುಮಂತಪ್ಪ ಬಿನ್‌ ಈರಣ್ಣ ಸ್ವಂತ 55/2 ಖುಷ್ಕಿ 55/3 55/1 55/2 55/2 0-11 0-15 
ಜಿ.ಸಿ. ನಂದಿಬಸಪ್ಪ ಬಿನ್‌ ಚನ್ನವೀರಪ್ಪಗೌಡ ಸ್ವಂತ 55/3 ಖುಷ್ಕಿ 55/5 55/3 55/4 55/4 0-12 0-15 
ಹಾವಳ್ಳಿ ಕೃಷ್ಣಪ್ಪ ಬಿನ್‌ ಮುದಿಯಣ್ಣ ಸ್ವಂತ 55/4 ಖುಷ್ಕಿ 55/5 55/3 55/4 55/4 0-11 0-15 
1. ಮಾಸ್ತಿ ವಿರೂಪಾಕ್ಷಪ್ಪ ಬಿನ್‌ ಮುರುಡಪ್ಪ ಸ್ವಂತ 55/5 ಖುಷ್ಕಿ 55/5 55/4 174 55/5 0-03 1/2 0-05 
2. ಮಾಸ್ತಿ ವಿರೂಪಾಕ್ಷಪ್ಪ ಬಿನ್‌ ಮುರುಡಪ್ಪ ಸ್ವಂತ 55/5 ಖುಷ್ಕಿ 55/5 55/4 174 55/5 0-02 0-02 








೧೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 













































































ಕ್ರ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ 
ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಜಮೀನಿನ ವಿವರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
3. ಎ.ಆರ್‌. ಕುಮಾರ ಬಿನ್‌ ಆಲ್ಲಳ್ಳಿ ರುದ್ರಪ್ಪ ಸ್ವಂತ 55/5 ಖುಷ್ಕಿ 55/5 55/4 174 55/5 0-03 1/2 0-05 
13. |1. ಬಸವರಾಜಪ್ಪ ಬಿನ್‌ ಹನುಮಂತಪ್ಪ ಸ್ವಂತ 54 ಖುಷ್ಕಿ 55 53 54 54 0-12 1/2 0-53 
2 ರಂಗಪ್ಪ ಬಿನ್‌ ಹನುಮಂತಪ್ಪ ಸ್ವಂತ 54 ಖುಷ್ಕಿ 55 53 54 54 0-12 1/2 0-53 
14. | |, ಹೆಚ್‌.ಜಿ. ಶಿವಶಂಕರಪ್ಪ ಬಿನ್‌ ಹಳೇಗೌಡ್ರು ರುದ್ರಪ್ಪಗೌಡ ಸ್ವಂತ 53 ಖುಷ್ಕಿ 54 ಗಡಿ 53 53 0-03 0-04 
2. ಕೆ. ಆಶಾಲತಾ ಕೋ೦ ಎಂ.ಎಂ. ಪದ್ಮನಾಯ್ಕ ಸ್ವಂತ 53 ಖುಷ್ಕಿ 54 ಗಡಿ 53 53 0-02 0-03 
15. ಮೀನಾಕ್ಷಮ್ಮ ಕೋಂ ನಾರಾಯಣಮೂರ್ತಿ ಸ್ವಂತ 119 ಖುಷ್ಕಿ ರಸ್ತೆ 119 120 117/10 0-10 0-50 
16. | ಪ್ರೊ: ಮಲ್ಲೇಶಪ್ಪ ಬಿನ್‌ ನಿಂಗಪ್ಪ ಸ್ವಂತ 125 ಖುಷ್ಕಿ 125 ರಸ್ತೆ 125 150 0-02 0-04 
17. (ಪೊ: ಪರಮೇಶ್ವರಪ್ಪ ಬಿನ್‌ ನಿಂಗಪ್ಪ ಸ್ವಂತ 150 ಖುಷ್ಕಿ 160 ರಸ್ತೆ 125 150 0-17 0-34 
18, ಗೌರಮ್ಮ ಕೋಂ ದಿ: ಜಂಬಪ್ಪ ಸ್ವಂತ 159/1 ಖುಷ್ಕಿ ನಾಲಾ ರಸ್ತೆ 160/2 159 0-08 0-17 
ವ್ಯವಸಾಯಗಾರರು: 1.ಸೋಮಣ್ಣ ಬಿನ್‌ ರುದ್ರಣ್ಣ 
2. ಮಡಿವಾಳಪ್ಪ 3. ಗೌರಮ್ಮ 
5-02 1/2 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.336 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಸಂ.ಎಲ್‌ಎಕ್ಯೂ:ಸಿಆರ್‌:70/10-11, ದಿನಾಂಕ:17ನೇ ಸೆಪ್ಟೆಂಬರ್‌, 2010 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ದಾವಣಗೆರೆ ವಿಶ್ವವಿದ್ಯಾಲಯದ ಸಲುವಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ 
ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ ನೇ ಪ್ರಕರಣದ (1. ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ 
ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿ, ದಾವಣಗೆರೆ ಉಪವಿಭಾಗ, ಇವರನ್ನು 
ನೇಮಕ ಮಾಡಿದೆ. 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೧೫ 





ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಮೂವತ್ತು ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂದೆ ಕರ್ನಾಟಕ ಅಧಿನಿಯಮ 1961ರ 17ರ 
ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ 
ಉಪವಿಭಾಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸಬಹುದು. 

ಸದರಿ ಭೂ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಿಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಇವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು 
ಅಂತಿಮವಾಗಿ ಭೂ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕೆ ನಿರ್ಧರಣೆ ಮಾಡುವ ಅಧಿಕಾರಿಯ ಸದರಿ ಅಧಿನಿಯಮ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ 
ತೆಗೆದುಕೊಳ್ಳಬಾರದು. 


ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿ, ದಾವಣಗೆರೆ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಇಡಲಾಗಿದೆ. 





























ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ದಾವಣಗೆರೆ ಹೋಬಳಿ: ಆನಗೋಡು ಗ್ರಾಮ: ರಂಗವ್ಹನಹಳ್ಳಿ 
ಕ್ರ ವಿವರಣೆಯೊಂದಿ ಖಾತೆದಾರರ:ಅನುಭವದಾರರ ಅಥವಾ ರಿ.ಸ. ತರಹೆ ಚಕ್ಕುಬಂದಿ ಅಗತ್ಯವಾದ ಷರಾ 
ಸಂ. ಗೆ ಕ್ರಸಂ. ಗೇಣಿದಾರರ ಅಥವಾ ಹಿತಾಸಕ್ತಿ ಹೊಂದಿರುವ ನಂಬರ್‌ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಅಂದಾಜು 
ಅಥವಾ ನಿವೇಶನ ಇತರೆ ವ್ಯಕ್ತಿಯ ಹೆಸರು ವಿಸ್ತೀರ್ಣ 
ಸಂ. ಎ-ಗುಂ 
1 2 3 4 5 6 7 8 9 10 11 
1. ವೇದಮೂರ್ತಿ ಬಿನ್‌ ಜಯದೇವಪ್ಪ 1/2 ಖುಷ್ಕಿ ರಸ್ತೆ 26 1/1 1/3 3-28 
2. ಕೆ.ಜಿ. ಷಣ್ಮುಖಪ್ಪ ಬಿನ್‌ ಚನ್ನಬಸಪ್ಪ 1/3 ಖುಷ್ಕಿ ರಸ್ತೆ 19 1/ 1/4 2-28 
4: ಕೆ.ಜಿ. ಮಹೇಶ್ವರಪ್ಪ ಬಿನ್‌ ಮಹದೇವಪ್ಪ 1/4 ಖುಷ್ಠಿ ರಸ್ತೆ 19 13 18 3-16 
0-15 ಖ 
4. ಡಿ.ಎಂ. ಪರಮೇಶ್ವರಪ್ಪ ಬಿನ್‌ ರಂಗಪ್ಪ ಸುಶೀಲಮ್ಮ 1/6 ಖುಷ್ಕಿ 4 ಮತ್ತು 5 ರಸ್ತೆ ತೋಳಹುಣಸೆ 2 4-03 
ಕೋಂ ರೇವಣಸಿದ್ದಪ್ಪ, ಪ್ರಕಾಶ್‌ ಬಿನ್‌ ಲೇ.ರೇವಣ್ಣಸಿದ್ದಪ್ಪ, ಪ್ರಸಾದ್‌ ಬಿನ್‌ ಗಡಿ 
ಲೇ.ರೇವಣಸಿದ್ದಪ್ಪ, ವೇದಮೂರ್ತಿ ಬಿನ್‌ ಜಯದೇವಪ್ಪ 
5. ಕೆ.ಜಿ. ಷಣ್ಮುಖಪ್ಪ ಬಿನ್‌ ಚನ್ನಬಸಪ್ಪ, ಸುಶೀಲಮ್ಮ ಕೋಂ ರೇವಣಸಿ ಸಪ್ತ, 2/ ಖುಷ್ಕಿ 3 1/2, 3,4 1/2, 4 1/4, 5 4-08 
ಪ್ರಕಾಶ್‌ ಬಿನ್‌ ಲೇ.ರೇವಣಸಿದ್ದಪ್ಪ, ಪ್ರಸಾದ್‌ ಬಿನ್‌ ಲೇ. ರೇವಣಸಿದ್ದಪ್ಪ 1-02 ಖ 
ಕೆ.ಜಿ. ಬಸವರಾಜಪ್ಪ ಬಿನ್‌ ಗೌಡ್ರ ಸಿದ್ದಪ್ಪ 
6. ಹೆಚ್‌.ಸಿ. ವಿಜಯಕುಮಾರ್‌ ಬಿನ್‌ ಹೆಚ್‌.ವಿ. ಚನ್ನಬಸಪ್ಪ 2/2 ಖುಷ್ಕಿ 3 1/3 21 1/5 0-20 






















































































೧೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 
ಕ್ರ ವಿವರಣೆಯೊಂದಿ ಖಾತೆದಾರರ:ಅನುಭವದಾರರ ಅಥವಾ ರಿ.ಸ. ತರಹೆ ಚಕ್ಕುಬಂದಿ ಅಗತ್ಯವಾದ ಷರಾ 
ಸಂ. ಗೆ ಕ್ರಸಂ. ಗೇಣಿದಾರರ ಅಥವಾ ಹಿತಾಸಕ್ತಿ ಹೊಂದಿರುವ ನಂಬರ್‌ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಅಂದಾಜು 
ಅಥವಾ ನಿವೇಶನ ಇತರೆ ವ್ಯಕ್ತಿಯ ಹೆಸರು ವಿಸ್ತೀರ್ಣ 
ಸಂ. ಎ-ಗುಂ 
1 2 3 4 5 6 7 8 9 10 11 
7. ಪಾರ್ವತಮ್ಮ ಕೋಂ ಲೇ. ಜಯದೇವಪ್ಪ 18/1 ಖುಷ್ಕಿ 8/2, 3,4 19 1/4 ಕುರ್ಕಿಗಡಿ | 8-09 
0-22 ಖ 
8. ಗೋಪ್ಯಾನಾಯ್ಕ ಬಿನ್‌ ಸೇವ್ಯಾನಾಯ್ಕ, 20/ ಖುಷ್ಕಿ 19 21 25 ಕುರ್ಕಿಗಡಿ 3-04 
ಕೃಷ್ಣಾನಾಯ್ಕ ಬಿನ್‌ ಸೇವ್ಯಾನಾಯ್ಕ, ಲಕ್ಷ್ಮಣನಾಯ್ಕ ಬಿನ್‌ ಸೇವ್ಯಾನಾಯ್ಕ, 
ಪೀಕೀಬಾಯಿ ಕೋಂ ಬಾಳ್ಕಾನಾಯ್ಕ 
9. ಪೀಕ್ಯೀಬಾಯಿ ಕೋಂ ಬಾಳ್ಕಾನಾಯ್ಕ 20/ಪ ಖುಷ್ಕಿ 19 21 25 ಕುರ್ಕಿಗಡಿ | 2-26 
10. ಗೋವಿಂದನಾಯ್ಕ ಬಿನ್‌ ಶಾಮಾನಾಯ್ಕ, ಲಚ್ಯಾನಾಯ್ಕ ಬಿನ್‌ ಶಾಮಾನಾಯ್ಕ 20/12 ಖುಷ್ಕಿ 19 21 25 ಕುರ್ಕಿಗಡಿ 2-00 
ll. ಲಕ್ಷ್ಮೀಬಾಯಿ ಕೋಂ ಕಾಳ್ಯಾನಾಯ್ಕ, ಕೆ.ದುಗ್ಗೇಶ್‌ ತಾಯಿ ಲಕ್ಷ್ಮೀಬಾಯಿ, 20/ಪ ಖುಷ್ಕಿ 19 21 25 ಕುರ್ಕಿಗಡಿ | 1-00 
ಕೆ.ಕುಮಾರ್‌ ತಾಯಿ ಲಕ್ಷ್ಮೀಬಾಯಿ 
12; ಚಂದ್ಯಾನಾಯ್ಕ ಬಿನ್‌ ಭಾಗ್ಯಾನಾಯ್ಕ, 20/12 ಖುಷ್ಕಿ 19 21 25 ಕುರ್ಕಿಗಡಿ 0-26 
ರಾಮಸಿ೦ಗನಾಯ್ಕ ಬಿನ್‌ ಭಾಗ್ಯಾನಾಯ್ಕ 
ಶೇಖರನಾಯ್ಕ ಬಿನ್‌ ಭಾಗ್ಯಾನಾಯ್ಕ 
13. ಕಾಳೀಬಾಯಿ ಕೋಂ ದೇವಾನಾಯ್ಕ 20/ಪ ಖುಷ್ಕಿ 19 21 25 ಕುರ್ಕಿಗಡಿ | 2-14 
14. ವಾಲ್ಯಾನಾಯ್ಕ ಬಿನ್‌ ಸೇವ್ಯಾನಾಯ್ಕ 20/12 ಖುಷ್ಕಿ 19 21 25 ಕುರ್ಕಿಗಡಿ 1-00 
15. ಆರ್‌. ರಮಾನಂದ 20/12 ಖುಷ್ಕಿ 19 21 25 ಕುರ್ಕಿಗಡಿ 8-00 
1-14 ಖ 
16. ಆರ್‌.ಡಿ. ಬದರಿನಾಥ್‌ ಬಿನ್‌ ಆರ್‌. ದಯಾನಂದ 20/2 ಖುಷ್ಕಿ 19 21 25 ಕುರ್ಕಿಗಡಿ 1-11 
11 ಕೆ.ಜಿ. ಬಸವರಾಜಪ್ಪ ಬಿನ್‌ ಸಿದ್ದಪ್ಪ 20/18 ಖುಷ್ಕಿ 19 21 25 ಕುರ್ಕಿಗಡಿ | 1-23 
18. ಕೆ.ಜಿ. ರೇವಣಸಿದ್ದಪ್ಪ ಬಿನ್‌ ಸಿದ್ದಪ್ಪ ಕುರ್ಕಿ 20/18 ಖುಷ್ಕಿ 19 21 25 ಕುರ್ಕಿಗಡಿ | 2-00 
19. ಕಾಳೀಬಾಯಿ ಕೋಂ ಹನುಮಂತನಾಯ್ಕ 20/ಪ ಖುಷ್ಕಿ 19 21 25 ಕುರ್ಕಿಗಡಿ | 2-26 


























































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೧೭ 
ಕ್ರ ವಿವರಣೆಯೊಂದಿ ಖಾತೆದಾರರ:ಅನುಭವದಾರರ ಅಥವಾ ರಿ.ಸ. ತರಹೆ ಚಕ್ಕುಬಂದಿ ಅಗತ್ಯವಾದ ಷರಾ 
ಸಂ. ಗೆ ಕ್ರಸಂ. ಗೇಣಿದಾರರ ಅಥವಾ ಹಿತಾಸಕ್ತಿ ಹೊಂದಿರುವ ನಂಬರ್‌ ಪೂರ್ವಕ್ತೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಅಂದಾಜು 

ಅಥವಾ ನಿವೇಶನ ಇತರೆ ವ್ಯಕ್ತಿಯ ಹೆಸರು ವಿಸ್ತೀರ್ಣ 
ಸಂ. ಎ-ಗುಂ 
1 2 3 4 5 6 7 8 9 10 11 
20. ಚಂದ್ರನಾಯ್ಕ ಬಿನ್‌ ಬಾನ್ಯಾನಾಯ್ಕ, 20/12 ಖುಷ್ಕಿ 19 21 25 ಕುರ್ಕಿಗಡಿ 0-34 
ಶೇಖರನಾಯ್ಕ ಬಿನ್‌ ಬಾನ್ಯಾನಾಯ್ಕ್‌, 
ರಾಮಸಿಂಗನಾಯ್ತ ಬಿನ್‌ ಬಾನ್ವಾನಾಯ್ದ 
21. ಸಕ್ರಿಬಾಯಿ ಕೋಂ ಪೀರ್ಯಾನಾಯ್ತ 20/ಪ ಮುಷ್ಟಿ 19 21 25 ಕುರ್ಕಿಗಡಿ | 0-33 
22; ಎಸ್‌. ಗೋವಿಂದನಾಯ್ಕ ಬಿನ್‌ ಶ್ಯಾಮಾನಾಯ್ಕ, 20/12 ಖುಷ್ಕಿ 19 21 25 ಕುರ್ಕಿಗಡಿ 0-28 
ಎಸ್‌.ಲಕ್ಷ್ಮಿನಾಯ್ತ ಬಿನ್‌ ಶಾಮಾನಾಯ್ತ 
23. ಚಂದ್ರನಾಯ್ತ ಬಿನ್‌ ಶ್ವಾಮಾನಾಯ್ದ 20/12 ಖುಷ್ತಿ 19 21 25 ಕುರ್ಕಿಗಡಿ 1-38 
24. ಶಾರದಬಾಯಿ ಕೋಂ ಗೋವಿಂದನಾಯ್ದ 20/182 ಮುಷ್ಟಿ 19 21 25 ಕುರ್ಕಿಗಡಿ | 1-00 
25. ಗೋಪ್ಯಾನಾಯ್ಕ ಬಿನ್‌ ಸೇವ್ಯಾನಾಯ್ಕ, 20/281 ಮುಷ್ಠಿ 19 21 25 ಕುರ್ಕಿಗಡಿ 2-16 
ಕೃಷ್ಣನಾಯ್ಕ ಬಿನ್‌ ಸೇವ್ಯಾನಾಯ್ಕ, 0-11 ಖ 
ಲಕ್ಷ್ಮನಾಯ್ದ ಬಿನ್‌ ಸೇವ್ವಾನಾಯ್ತ 
26. ನಾಗಮ್ಮ ಕೋಂ ಲೇ. ಕೆ.ಜಿ. ನಂಜುಂಡಪ್ಪ 20/282 ಖುಷ್ತಿ 19 21 25 ಕುರ್ಕಿಗಡಿ | 3-00 
ಡಿ ಕೆ.ಜಿ. ಬಸವರಾಜಪ ಬಿನ್‌ ಸಿದ್ದಪ್ಪ 20/283 ಖುಷ್ತಿ 19 21 25 ಕುರ್ಕಿಗಡಿ 1-17 
28. ತುಳಜಾನಾಯ್ದ ಬಿನ್‌ ಸೇವ್ವಾನಾಯ್ತ 20/3 ಖುಷ್ತಿ 19 21 25 ಕುರ್ಕಿಗಡಿ 1-00 
29. ಈರ್ಯಾನಾಯ್ತ ಬಿನ್‌ ಸೇವ್ವಾನಾಯ್ತ 20/4 ಮುಷ್ಟಿ 19 21 25 ಕುರ್ಕಿಗಡಿ 1-00 
30. ಚಂದ್ರನಾಯ್ದ ಬಿನ್‌ ಶಾಮಾನಾಯ್ತ 20/ಖ ಮುಷ್ಟಿ 19 21 25 ಕುರ್ಕಿಗಡಿ 0-28 
31. ಎಸ್‌. ಗೋವಿಂದನಾಯ್ಕ ಬಿನ್‌ ಶ್ಯಾಮಾನಾಯ್ಕ 20/ಖ ಖುಷ್ಕಿ 19 21 25 ಕುರ್ಕಿಗಡಿ 0-05 
ಎಸ್‌. ಲಕ್ಷ್ಮನಾಯ್ತ ಬಿನ್‌ ಶ್ವಾಮಾನಾಯ್ದ 
32. ಸುವರ್ಣಮ್ಮ ಕೋಂ ಲೇ. ಟಿ.ಜಿ. ನಾಗಪ್ಪ 23/81 ಖುಷ್ಕಿ 24 ಚಂದ್ರನಹಳ್ಳಿ | ತೋಳಹುಣಸೆ 22 5-00 
ಜಿ.ಎನ್‌. ಸಿದ್ದೇಶ್‌ ಬಿನ್‌ ಲೇ. ಟಿ.ಜಿ.ನಾಗಪ್ಪ ಗಡಿ ಗಡಿ 0-03 ಖ 
33. ಟಿ.ಸಿ. ಸಿದ್ದಪ್ಪ ಬಿನ್‌ ಸಿದ್ಧರಾಮಪ್ಪ 23/ಏ1 ಖುಷ್ಕಿ 24 ಚಂದ್ರನಹಳ್ಳಿ | ತೋಳಹುಣಸೆ 22 5-00 
ಗಡಿ ಗಡಿ 0-03 ಖ 









































೧೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 
ಕ್ರ ವಿವರಣೆಯೊಂದಿ ಖಾತೆದಾರರ:ಅನುಭವದಾರರ ಅಥವಾ ರಿ.ಸ. ತರಹೆ ಚಕ್ಕುಬಂದಿ ಅಗತ್ಯವಾದ ಷರಾ 
ಸಂ. ಗೆ ಕ್ರಸಂ. ಗೇಣಿದಾರರ ಅಥವಾ ಹಿತಾಸಕ್ತಿ ಹೊಂದಿರುವ ನಂಬರ್‌ ಪೂರ್ವಕ್ತೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಅಂದಾಜು 
ಅಥವಾ ನಿವೇಶನ ಇತರೆ ವ್ಯಕ್ತಿಯ ಹೆಸರು ವಿಸ್ತೀರ್ಣ 
ಸಂ. ಎ-ಗುಂ 
1 2 3 4 5 6 7 8 9 10 11 
34. ಜಿ.ಯು. ಪ್ರವೀಣ್‌ ಬಿನ್‌ ಜಿ.ಯು. ಉಮಾಪತಿ 23/2 ಖುಷ್ಕಿ 24 ಚಂದ್ರನಹಳ್ಳಿ ತೋಳಹುಣಸೆ 22 5-00 
ಗಡಿ ಗಡಿ 
35. ಜೀವನ್‌ ಪಕಾಶ್‌ ಬಿನ್‌ ಟಿ.ಜಿ. ಸಿದ್ದರಾಮಪ್ಪ 23/4 ಖುಷ್ಕಿ 24 ಚಂದ್ರನಹಳ್ಳಿ ತೋಳಹುಣಸೆ 22 5-00 
ಗಡಿ ಗಡಿ 0-04 ಖ 
36. ಟಿ.ಜಿ.ಸಿ. ಕುಸುಮ ಕೋಂ ದೇವರಾಜು 23/5 ಖುಷ್ಕಿ 24 ಚಂದ್ರನಹಳ್ಳಿ | ತೋಳಹುಣಸೆ 22 5-26 
ಗಡಿ ಗಡಿ 
37. ನಾಗರಾಜ ಬಿನ್‌ ಸಿದ್ದಪ್ಪ, ಲಕ್ಷ್ಮಣರಾವ್‌ ಬಿನ್‌ ಸಿದ್ದಪ್ಪ 24/ಎ ಖುಷ್ಕಿ 27 23 ತೋಳಹುಣಸೆ 25 11-27 
ಗಡಿ 0-07 ಖ 
38. ಹಾಲಮ್ಮ ಕೋಂ ಹನುಮಂತಪ್ಪ 24/ಬಿ ಖುಷ್ಕಿ 27 23 ತೋಳಹುಣಸೆ 25 8-00 
ಸಿದ್ದಪ್ಪ ಬಿನ್‌ ಬಿ. ಹನುಮಂತಪ್ಪ ಗಡಿ 0-05 ಖ 
ಸುಜತಾ ಬಿನ್‌ ಬಿ. ಹನುಮಂತಪ್ಪ 
ಲಲಿತಮ್ಮ ಬಿನ್‌ ಬಿ. ಹನುಮಂತಪ್ಪ 
39. ಜಿ. ಮಲ್ಲಿಕಾರ್ಜುನ ಬಿನ್‌ ಜಿ.ಸಿದ್ದರಾಮಪ್ಪ 24/2ಎ ಖುಷ್ಕಿ 27 23 ತೋಳಹುಣಸೆ 25 5-20 
ಜಿ. ಅಮರೇಶ್ವರಪ್ಪ ಬಿನ್‌ ಜಿ.ಸಿದ್ದರಾಮಪ್ಪ ಗಡಿ 0-05ಖ 
ಜಿ.ಎಸ್‌. ಕರಿಬಸಪ್ಪ ಬಿನ್‌ ಜಿ. ಸಿದ್ದರಾಮಪ್ಪ 
40. ಕೆ. ಶೇಖರ್‌ ಬಿನ್‌ ಅಣ್ಣಪ್ಪ 24/2ಬಿ ಖುಷ್ಕಿ 27 23 ತೋಳಹುಣಸೆ 25 4-04 
ಗಡಿ 
4]. ಹೆಚ್‌. ಲಕ್ಷ್ಮಣ ಬಿನ್‌ ಸಾಕ್ರ ಪೂಜಾರಿ 24/2ಸಿ ಖುಷ್ಕಿ 27 23 ತೋಳಹುಣಸೆ 25 2-30 
ಕುಟ್ಟಾ ಪೂಜಾರಿ ಬಿನ್‌ ಕೆಂಪಾ ಪೂಜಾರಿ ಗಡಿ 
42. ಜಿ. ಮಲ್ಲಿಕಾರ್ಜುನಪ್ಪ ಬಿನ್‌ ಜಿ. ಸಿದ್ದರಾಮಪ್ಪ 24/3ಎ1 ಖುಷ್ಕಿ 27 23 ತೋಳಹುಣಸೆ 25 2-09 
ಜಿ. ಅಮರೇಶ್ವರ ಬಿನ್‌ ಜಿ. ಸಿದ್ದರಾಮಪ್ಪ ಗಡಿ 
ಜಿ.ಎಸ್‌. ಕರಿಬಸಪ್ಪ ಬಿನ್‌ ಜಿ.ಸಿದ್ದರಾಮಪ್ಪ 









































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೧೯ 















































ಕ್ರ ವಿವರಣೆಯೊಂದಿ ಖಾತೆದಾರರ:ಅನುಭವದಾರರ ಅಥವಾ ರಿ.ಸ. ತರಹೆ ಚಕ್ಕುಬಂದಿ ಅಗತ್ಯವಾದ ಷರಾ 
ಸಂ. ಗೆ ಕ್ರಸಂ. ಗೇಣಿದಾರರ ಅಥವಾ ಹಿತಾಸಕ್ತಿ ಹೊಂದಿರುವ ನಂಬರ್‌ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಅಂದಾಜು 
ಅಥವಾ ನವನ ಇತರೆ ವ್ಯಕ್ತಿಯ ಹೆಸರು ವಿಸ್ತೀರ್ಣ 
ಸಂ. ಎ-ಗುಂ 
1 2 3 4 5 6 7. 8 9 10 11 
43. ಬಿ.ಈ. ಶಿವಾನಂದ ಬಿನ್‌ ಬಿ.ಎಂ. ಈಶ್ವರಪ್ಪ 24/3ಎ2 ಖುಷ್ಕಿ 27 23 ತೋಳಹುಣಸೆ 25 2-28 
ಗಡಿ 
44. ಲಕ್ಷ್ಮೀಬಾಯಿ ಬಿನ್‌ ಟಿ.ಎಲ್‌. ರಾಮನಾಯ್ಕ 24/3ಬಿ ಖುಷ್ಕಿ 27 23 ತೋಳಹುಣಸೆ 25 2-29 
ಗಡಿ 
45. ಕಾಳಾನಾಯ್ಕ ಬಿನ್‌ ಹನುಮನಾಯ್ಕ 24/4 ಖುಷ್ಕಿ 27 23 ತೋಳಹುಣಸೆ 25 3-04 
ಟಿ.ಹೆಚ್‌. ಬಾಬು ಬಿನ್‌ ಹನುಮನಾಯ್ತ ಗಡಿ 
46. ಟಿ.ಜಿ. ರವಿಕುಮಾರ್‌ ಬಿನ್‌ ಗೇಮ್ಯನಾಯ್ಕ 24/5 ಖುಷ್ಕಿ 27 23 ತೋಳಹುಣಸೆ 25 1-20 
ಜಿ. ರೇವಣನಾಯ್ಕ ಬಿನ್‌ ಗೇಮ್ಯನಾಯ್ಕ ಗಡಿ 
ಟಿ.ಜಿ. ಸುರೇಶ್‌ ನಾಯ್ದ ಬಿನ್‌ ಗೇಮೃನಾಯ್ದ 
47. ಲಕ್ಷ್ಮೀಬಾಯಿ ಬಿನ್‌ ಟಿ.ಎಲ್‌. ರಮಾನಾಯ್ಕ 24/6 ಖುಷ್ಕಿ 27 23 ತೋಳಹುಣಸೆ 25 1-16 
ಗಡಿ 
48. ಲಕ್ಷ್ಮಿಬಾಯಿ ಬಿನ್‌ ಟಿ.ಎಲ್‌. ರಮಾನಾಯ್ಕ 24/7 ಖುಷ್ಕಿ 2% 23 ತೋಳಹುಣಸೆ 25 4-02 
ಗಡಿ 
49. ರಾಮಸಿಂಗ್‌ ನಾಯ್ದ 25/1 ಖುಷ್ತಿ 26 22 24 20 3-15 
50. ಲಲಿತಾಬಾಯಿ ಕೋಂ ಟಿ.ಆರ್‌. ನಾಗರಾಜ್‌ 25/2 ಖುಷ್ತಿ 26 22 24 20 4-30 
51. ಟಿ.ಎನ್‌. ರಾಮಕೃಷ್ಣ ತಾಯಿ ಲಲಿತಬಾಯಿ 25/3 ಖುಷ್ಕಿ 26 22 24 20 4-00 
0-07 ಖ 
ny ಸೇವ್ಯಾನಾಯ್ದ ಬಿನ್‌ ತುಕ್ಕಾನಾಯ್ದ 25/4ಖ ಖುಷ್ತಿ 26 22 24 20 0-28 
5೨3. ಪೀಕ್ಕಿಬಾಯಿ ಕೋಂ ಬಾಲ್ಯಾನಾಯ್ಕ 25/4ಖ ಖುಷ್ಕಿ 26 22 24 20 6-22 
ಜಯಾಬಾಯಿ ಕೋಂ ಚಂದ್ರನಾಯ್ಯ 0-09೨ 
ಗಂಗಿಬಾಯಿ ಕೋಂ ಹನುಮನಾಯ್ಕ 
ಗೋವಿಂದನಾಯ್ಕ ಬಿನ್‌ ಗಂಗಾನಾಯ್ಕ 
ಈರ್ಯಿಬಾಯಿ ಕೋಂ ಗೋಪ್ವಾನಾಯ್ದ 
54. ಸೇವ್ಯಾನಾಯ್ದ ಬಿನ್‌ ತೂಕ್ಕಾನಾಯ್ದ 25/4ಖ ಖುಷ್ತಿ 26 22 24 20 9-10 














































































































೧೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 
ಕ್ರ ವಿವರಣೆಯೊಂದಿ ಖಾತೆದಾರರ:ಅನುಭವದಾರರ ಅಥವಾ ರಿ.ಸ. ತರಹೆ ಚಕ್ಕುಬಂದಿ ಅಗತ್ಯವಾದ ಷರಾ 
ಸಂ. ಗೆ ಕ್ರಸಂ. ಗೇಣಿದಾರರ ಅಥವಾ ಹಿತಾಸಕ್ತಿ ಹೊಂದಿರುವ ನಂಬರ್‌ ಪೂರ್ವಕ್ತೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಅಂದಾಜು 
ಅಥವಾ:ನಿನೇಶನ ಇತರೆ ವ್ಯಕ್ತಿಯ ಹೆಸರು ವಿಸ್ತೀರ್ಣ 
ಸಂ. ಎ-ಗುಂ 
1 2 3 4 5 6 7 8 9 10 11 
55. ಶೇಖರ್‌ ನಾಯ್ಕ 25/5 ಖುಷ್ಕಿ 26 22 24 20 2-27 1/2 
0-03ಖ 
56. ಚಂದ್ರನಾಯ್ಕ 25/6 ಖುಷ್ಕಿ 26 22 24 20 2-27 1/2 
0-05ಖ 
೨7. ಕಾಳಿಬಾಯಿ ಕೋಂ ಲೆ. ಹನುಮನಾಯ್ಕ 25/7 ಖುಷ್ಕಿ 26 22 24 20 8-30 
ಗೋಪಾಲನಾಯ್ಕ ಬಿನ್‌ ಲೆ. ಗಮಣಿಬಾಯಿ 0-15ಖ 
ಚಂದ್ಯಾನಾಯ್ಕ ಬಿನ್‌ ಲೆ.ಗಮಣಿಬಾಯಿ 
ಶಾಂತಿಬಾಯಿ ಕೋಂ ಲೆ. ಕೃಷ್ಣನಾಯ್ಕ 
ಗೋವಿಂದನಾಯ್ಕ ಬಿನ್‌ ಲೆ.ಗಮಣಿಬಾಯಿ 
ಲಕ್ಷ್ಮಣನಾಯ್ತ ಬಿನ್‌ ಲೆ. ಗಮಣಿಬಾಯಿ 
58. ಪೀಕ್ಕಿಬಾಯಿ ಕೋಂ ಬಾಲ್ಯಾನಾಯ್ಕ 25/7೬ ಮುಷ್ಠಿ 26 22 24 20 1-00 
ಜಯಬಾಯಿ ಕೋಂ ಚಂದ್ರನಾಯ್ಯ 
ಗಂಗಿಬಾಯಿ ಕೋಂ ಹನುಮಾನಾಯ್ಕ 
ಗೋವಿಂದನಾಯ್ಕ ಬಿನ್‌ ಗಂಗಾನಾಯ್ಕ 
ಈರೀಬಾಯಿ ಕೋಂ ಗೋಪ್ಕಾನಾಯ್ತ 
59. ಟಿ.ಹೆಚ್‌. ರಾಮಕೃಷ್ಣ ಮೈ.ಗಾ. ತಾಯಿ ಲಲಿತವ್ವ 26ಪ ಖುಷ್ಕಿ 1 25 26/2 19 4-00 
0-05ಖ 
60. ಕೆ.ಜಿ. ರೇವಣಸಿದ್ದಪ್ಪ ಬಿನ್‌ ಸಿದ್ಧಪ್ಪ 26/41 ಖುಷ್ಟಿ 1 25 26/2 19 2-00 
61. ನಾಗಮ್ಮ ಕೋಂ ಕೆ.ಜಿ. ನಂಜುಂಡಪ್ಪ 26/4೩2 ಖುಷ್ಕಿ 1 25 26/2 19 2-00 
62. ಕೆ.ಜಿ. ರೇವಣಸಿದ್ದಪ್ಪ ಬಿನ್‌ ಸಿದ್ದಪ್ಪ 26/4೩3 | ಖುಷ್ಟಿ 1 2 26/2 19 3-00 
63. ಕೆ.ಜಿ. ಬಸವರಾಜಪ್ಪ ಬಿನ್‌ ಸಿದ್ದಪ್ಪ 26/4೩4 ಖುಷ್ಟಿ 1 25 26/2 19 3-00 
ಒಟ್ಟು ವಿಸ್ತೀರ್ಣ 203-06 
5-152 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.340 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೨೧ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂ/ಎಸ್‌ಆರ್‌/22/2010-11, ದಿನಾಂಕ:4ನೇ ಅಕ್ಟೋಬರ್‌, 2010 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ 
ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33/1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ 
ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳ, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾದಧಿನಾಧಿಕಾರಿಗಳು, 
ಹೇಮಾವತಿ ನಾಲಾವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ 
ನಾಲಾವಲಯ, ತುಮಕೂರು ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊ೦ದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ 
ಮುಂಚೆ, ಕರ್ನಾಟಕ ಅಧಿನಿಯಮ 33:1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಹೇಮಾವತಿ ನಾಲಾ ವಲಯ, ತುಮಕೂರು ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ನೇಮಕವಾದ ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ 
ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾ೦ಕದ ನ೦ತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೇ ಮಾರಾಟ ಗುತ್ತಿಗೆ ಅಡಮಾನ ವಿನಿಮಯದ 
ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ 
ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 









































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಗೂಳೂರು/ಹೆಬ್ಬೂರು ಗ್ರಾಮ: 1. ವಿರುಪಸಂದ್ರ, 2.ವೀರನಾಯ್ಕನಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 9 10 11 
ಗ್ರಾಮ: ವಿರುಪಸಂದ್ರ 
1k ಸಿದ್ದರಾಮಯ್ಯ ಬಿನ್‌ ಸಿದ್ದಲಿಂಗಯ್ಯ ಸಿದ್ದರಾಮಯ್ಯ ಬಿನ್‌ ಸಿದ್ದಲಿಂಗಯ್ಯ 10/1 ಖುಷ್ತಿ 8 ಸ.ನಂ.ಗಡಿ ಉಳಿಕೆ ಉಳಿಕೆ 0-2 3/4 0-08 
2. | ದೊಡ್ಡಮಾರಯ್ಯ ಬಿನ್‌ ಮಂದಪ್ಪ, ಸಿದ್ದಯ್ಯ, ರೇವಣ್ಣಸಿದ್ದಯ್ಯ, 8 ಖುಷ್ಕಿ 7 10/ ಉಳಿಕೆ ಉಳಿಕೆ | 0-03/4 0-02 
ಲಿಂಗಣ್ಣ ಬಿನ್‌ ಗಂಗರಾಮಯ್ಯ, ದೊಡ್ಡಮಾರಯ್ಯ, 
ರೇಣುಕಯ್ಯ ಬಿನ್‌ ಬಿ.ಟಿ.ರೇವಣ್ರ, ಲಿಂಗಣ್ಣ, ಸಿದ್ದರಾಮಯ್ಯ, 

























































































೧೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 9 10 11 
ಲಕ್ಷ್ಮಮ್ಮ ಕೋಂ ಲಿಂಗಣ್ಣ, ರೇಣುಕಯ್ಯ, ಲಕ್ಷ್ಮಮ್ಮ 
ಸಿದ್ದರಾಮಯ್ಯ ಬಿನ್‌ ಸಿದ್ದಲಿಂಗಯ್ಯ ಕೋಂ ಲಿಂಗಣ್ಣ, 
ಸಿದ್ದರಾಮಯ್ಯ ಬಿನ್‌ ಸಿದ್ದಲಿಂಗಯ್ದ 
3; ಚಿಕ್ಕಹನುಮಂತಯ್ಯ ಬಿನ್‌ ಚಿಕ್ಕಣ್ಣ, ಚಿಕ್ಕಹನುಮ೦ತಯ್ಯ 7 ಖುಷ್ಕಿ 6 8 ಉಳಿಕೆ ಉಳಿಕೆ 0-0 1/2 0-01 
ಕೆಂಪತಿಮ್ಮಯ್ಯ ಬಿನ್‌ ಚಿಕ್ಕಣ್ಣ ಹೆಚ್‌. ಕೆಂಪತಿಮ್ಮಯ್ಯ ಹೆಚ್‌. 
ಆಂಜಿನಪ್ಪ ಬಿನ್‌ ಹನುಮಂತಯ್ಯ ಅಂಜಿನಪ್ಪ, ಸೂಲಯ್ಯ 
ಕೆಂಪಯ್ದ ಬಿನ್‌ ಸೂಲಯ್ಯ 
4. | ಶ್ಯಾನುಭೋಗ ಇನಾಂ, ಮೇಲಯ್ಯ, ಶ್ಯಾನುಭೋಗ ಇನಾಂ, 6 ಖುಷ್ಕಿ 5/ 7 ಉಳಿಕೆ ಉಳಿಕೆ 0-0 1/2 0-01 
ಎಮ್‌.ಎಸ್‌. ಗುಂಡಪ್ಪ, ಎಮ್‌.ಎನ್‌.ರಾಮಣ್ಣ, 
ಮೇಲಯ್ತ ಬಿನ್‌ ಸಿದ್ದರಂಗಯ 
ದ್ರ ಆರ್‌.ಟಿ.ಸಿ.ಯಂತೆ ಆರ್‌.ಟಿ.ಸಿ.ಯಂತೆ 5 ಖುಷ್ತಿ 5/2 6 ಉಳಿಕೆ ಉಳಿಕೆ 0-03/4 0-02 
6. | ದೊಡ್ಡನರಸಯ್ಯ ಬಿನ್‌ ನರಸಯ್ವ ದೊಡ್ಡನರಸಯ್ದ 5/2 ಖುಷ್ಟಿ 5/3 5/2 ಉಳಿಕೆ ಉಳಿಕೆ 0-01/4 0-01 
7. ನಾಗಮ್ಮ ಕೋಂ ಮಾಯಣ್ಣ. ಮಂಡಪ್ಪ ಬಿನ್‌ ತಿಮ್ಮಯ್ಯ, ಸಿದ್ದಯ್ಯ ವಿ.ಟಿ. ರೇವಣ್ಣ 1ನೇ 5/3 ಖುಷ್ಕಿ 5/4 5/2 ಉಳಿಕೆ ಉಳಿಕೆ 0-01/4 0-03 
ಚಿಕ್ಕದೂರಯ್ಯ, ದೊಡ್ಡಮಾರಪ್ಪ, ತಿಮ್ಮಯ್ಯ ನಾಗಮ್ಮ ಮಂಡಪ್ಪ, ದೊಡ್ಡಮಾರಪ್ಪ. 
ಬಿನ್‌ ತಿಮ್ಮಯ್ಯ, ವಿ.ಟಿ.ರೇವಣ್ಣ ಬಿನ್‌ ಕೆ.ವಿ.ಶ್ರೀನಿವಾಸಮೂರ್ತಿ ಬಿನ್‌ ಲೆ.ಕೆಂಪಯ್ಯ 
ತಿಮ್ಮಯ್ಯ, ಕೆ.ವಿ.ಶ್ರೀನಿವಾಸಮೂರ್ತಿ ಬಿನ್‌ 
ಲೇ.ಕೆಂಪಯ್ಯ 
8. ಮೇಲಯ್ದ ಬಿನ್‌ ಸಿದ್ದರಂಗಯ್ಯ ಮೇಲಯ, 5/4 ಮುಷ್ಟಿ 5/5ಎ 5/3 ಉಳಿಕೆ ಉಳಿಕೆ 0-0 3/4 0-02 
9. ಮಾರೇಗೌಡ ಬಿನ್‌ ಮಾರಣ್ಣ, ಮಾರೇಗೌಡ, 5/5ಎ ಖುಷ್ಕಿ 5/5ಬಿ 5/4 ಉಳಿಕೆ ಉಳಿಕೆ 0-0 1/2 0-01 
ಗಂಗಭ್ಬೆರಮ್ಮ ಕೋಂ ಮೇಲಯ್ವ ಗಂಗಬ್ಬೆರಮ್ಮ 
10. ಗಂಗಬ್ಬೆರಮ್ಮ ಕೋಂ ಮೇಲಯ್ದ ಗಂಗಬ್ಬೆರಮ್ಮ 5/5ಬಿ ಖುಷ್ತಿ 46/5ಎ 565ಎ ಉಳಿಕೆ ಉಳಿಕೆ 0-0 1/2 0-01 
11. | ನಂಜಪ್ಪ ಬಿನ್‌ ಉಗ್ರಯ್ಯ, ಗಂಗಭೈರಮ್ಮ ಗಂಗಭೈರಮ್ಮ ನಂಜಪ್ಪ 46/5ಎ ಖುಷ್ಕಿ 46/5ಬಿ 5/5ಬಿ ಉಳಿಕೆ ಉಳಿಕೆ 0-0 3/4 0-02 
ಕೋಂ ಮೇಲಯ್ಯ 
12. ಸಿದ್ದಯ್ಯ ಬಿನ್‌ ತಿಮ್ಮಯ್ಯ, ರಂಗಮ್ಮ ಕೋಂ ಸಿದ್ದಯ್ಯ, ರಂಗಮ್ಮ 46/5ಬಿ ಖುಷ್ಕಿ 46/5ಸಿ 46/5ಎ ಉಳಿಕೆ ಉಳಿಕೆ 0-0 1/2 0-01 
ಲೇ.ಹೆಚ್‌.ಎನ್‌. ತಿಮ್ಮಯ್ತ 


















































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೨೩ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
13. | ತಿಮ್ಮೇಗೌಡ ಬಿನ್‌ ಮೋಟೆಗೌಡ, ತಿಮ್ಮೇಗೌಡ, 46/5ಸಿ ಖುಷ್ಕಿ ಗ್ರಾಮ 46/5ಬಿ ಗ್ರಾಮ ಉಳಿಕೆ 0-01 1/2 0-04 
ಗಂಗನರಸಯ್ಯ ಬಿನ್‌ ಕಂಬದದಾಸೇಗೌಡ, ಗಂಗನರಸಯ್ಯ, ಠಾಣ ಠಾಣ 
ಗಂಗಮ್ಮ ತಾಯಿ ಹನುಮಕ್ಕ, ಸುರೇಶ ಬಿನ್‌ ಗಂಗಮ್ಮ ಸುರೇಶ್‌ 
ಗಂಗಹನುಮಯ್ಯ 
14. | ಎ. ಸತ್ಯನಾರಾಯಣ ಬಿನ್‌ ಹೆಚ್‌. ಆಂಜಿನಪ್ಪ | ಎ. ಸತ್ಯನಾರಾಯಣ 46/8 ಖುಷ್ಕಿ 46/13, 14 46/5ಸಿ ಗ್ರಾಮ ಉಳಿಕೆ 0-03/4 0-02 
ಠಾಣ 
15. |ಸಿ. ಗಂಗಯ್ಯ ಬಿನ್‌ ಲೇ. ಚಿನ್ನಹನುಮಯ್ಯ ರೇವಣ್ಣ, ರಂಗಯ್ಯ, ರೇವಣ್ಣ. ಸಿದ್ದಯ್ಯ, 46/13 ಖುಷ್ಕಿ 41/1 46/8 ಉಳಿಕೆ ಉಳಿಕೆ 0-0 1/2 0-01 
ಸಿ.ಗಂಗಯ್ಯ ಬಿನ್‌ ಲೇ. ಚಿನ್ನಹನುಮಯ್ಯ 
16. | ಆರ್‌.ಟ.ಸಿ.ಯಂತೆ ಆರ್‌.ಟಿ.ಸಿ.ಯಂತೆ 46/14 ಖುಷ್ಕಿ 39/4 46/13, 14 ಉಳಿಕೆ ಉಳಿಕೆ 0-0 1/2 0-01 
17. | ಗಂಗನರಸಯ್ಯ ಬಿನ್‌ ಕಂಬದ ದಾಸೇಗೌಡ, ಗಂಗನರಸಯ್ಯ, 41/1 ಖುಷ್ಕಿ 39/4 46/3, 14 ಉಳಿಕೆ ಉಳಿಕೆ 033 1/2 0-02 
ಕೆ.ನರಸಿ೦ಹರಾಜು ಬಿನ್‌ ಕಂಬದದಾಸೇಗೌಡ ಕೆ.ನರಸಿ೦ಹರಾಜು 
18. | ವಿ.ಟಿ. ರೇವಣ್ಣ ಸಿದ್ದಯ್ಯ ಬಿನ್‌ ತೋಟ್ಲಯ್ಯ, | ವಿ.ಟಿ.ರೇವಣ್ಣಸಿದ್ದಯ್ಯ 39/4 ಖುಷ್ಕಿ 393ಎ 41/1 ಉಳಿಕೆ ಉಳಿಕೆ 0-0 1/2 0-01 
ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ದಾನ-ಪೈಕಿ 
0.05, ವಿ.ಟಿ.ರೇವಣ್ಣ ಸಿದ್ದಯ್ಯ ಬಿನ್‌ 
ತೋಟ್ಲಯ್ಯ 
19. | ಕೆಂಚೇಗೌಡ ಬಿನ್‌ ದಾಸೇಗೌಡ ಕೆಂಚೇಗೌಡ 39ಎ ಖುಷ್ಕಿ 39/3ಬಿ 39/4 ಉಳಿಕೆ ಉಳಿಕೆ 0-0 1/4 0-01 
20. | ವಿ. ತೋಪನಯ್ಯ ಬಿನ್‌ ಕೆಂಚೇಗೌಡ ವಿ. ತೋಪನಯ್ಯ 39/3ಬಿ ಖುಷ್ಕಿ 39/5 393ಎ ಉಳಿಕೆ ಉಳಿಕೆ 0-0 1/4 0-01 
21. | ಎನ್‌. ನಾರಾಯಣ ಬಿನ್‌ ಲೇ.ನಂಜೇಗೌಡ ಎನ್‌. ನಾರಾಯಣ 39/5 ಖುಷ್ಕಿ 38 39/3ಬಿ ಉಳಿಕೆ ಉಳಿಕೆ 0-0 1/2 0-01 
22. ಚಿಕ್ಕಹನುಮಂತಯ್ಯ ಬಿನ್‌ ಚಿಕ್ಕಣ್ಣ, ಸಿದ್ದಯ್ಯ, ಕೆಂಪತಿಮ್ಮಯ್ಯ, ಚಿಕ್ಕತಿಮ್ಮಯ್ಯ 38 ಖುಷ್ಕಿ 26/ 30/5 ಉಳಿಕೆ ಉಳಿಕೆ 0-01/4 0-01 
ಕೆಂಪತಿಮ್ಮಯ್ಯ ಬಿನ್‌ ಚಿಕ್ಕಣ್ಣ, ಸಿದ್ದಯ್ಯ ಬಿನ್‌ 
ತಿಮ್ಮಯ್ಯ 
23. | ಎಸ್‌. ತಿಮ್ಮಯ್ಯ, ಎನ್‌. ನಾರಾಯಣ ಬಿನ್‌ ಎನ್‌. ನಾರಾಯಣ, ಎಸ್‌. ತಿಮ್ಮಯ್ಯ 26/ ಖುಷ್ಕಿ 26/3 38 ಉಳಿಕೆ ಉಳಿಕೆ 0-02 1/2 0-06 
ಲೇ. ನಂಜೇಗೌಡ 

















































































































೧೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
24. | ರಂಗಮ್ಮ ಕೋಂ ಹೆಚ್‌.ಎನ್‌.ತಿಮ್ದ್ಮಯ್ದ ರಂಗಮ್ಮ 26/3 ಖುಷ್ಟಿ 26/2 26/ ಉಳಿಕೆ ಉಳಿಕೆ 0-1 1/4 0-03 
25. | ಕೆಂಚೇಗೌಡ ಬಿನ್‌ ದಾಸೇಗೌಡ ಕೆಂಚೇಗೌಡ 26/2 ಮುಷ್ಟಿ 26/4 26/3 ಉಳಿಕೆ ಉಳಿಕೆ 0-0 1/2 0-01 
26. | ಎನ್‌. ನಾರಾಯಣ ಬಿನ್‌ ಲೇ. ನಂಜೇಗೌಡ ಎಸ್‌. ತಿಮ್ಮಯ್ಯ 26/4 ಖುಷ್ಕಿ ಸ.ನಂ.ಗಡಿ 26/2 ಉಳಿಕೆ ಉಳಿಕೆ 0-03/4 0-02 
ಎನ್‌. ನಾರಾಯಣ ಬಿನ್‌ ಲೇ.ನಂಜೇಗೌಡ, 
ಎಸ್‌.ತಿಮ್ಮಯ್ಯ, 
ಎನ್‌.ನಾರಾಯಣ ಬಿನ್‌ ಲೇ.ನ೦ಜೇಗೌಡ, 
ಎನ್‌. ನಾರಾಯಣ ಬಿನ್‌ ಲೇ.ನಂಜೇಗೌಡ 
ಒಟ್ಟು 0-22 1/4 0-52 
ಗ್ರಾಮ: 2. ವೀರನಾಯಕಹಳ್ಳಿ 
27. ಈರಯ್ಯ ಬಿನ್‌ ಕೆಂಚಯ್ಯ, ರಂಗಯ್ಯ ಬಿನ್‌ ಈರಯ್ಯ, ರಂಗಯ್ಯ, 102/2 ಭಾಗಾಯ್ತು 102/1 ಸ.ನಂ. ಗಡಿ ಉಳಿಕೆ ಉಳಿಕೆ 0-03/4 0-10 
ಕೆಂಚಯ್ಯ, ಗಂಗರಂಗಯ್ಯ ಬಿನ್‌ ಕೆಂಚಯ್ಯ ಗಂಗರಂಗಯ್ಯ 
28. ಯಶೋದಮ್ಮ ಕೋಂ ಈರೇಗೌಡ, ಯಶೋದಮ್ಮ ಕೋಂ ಈರೇಗೌಡ, 102/1 ಭಾಗಾಯ್ತು 103 102/2 ಉಳಿಕೆ ಉಳಿಕೆ 0-1 1/4 0-17 
ಕೆ.ಗಂಗರಾಜು ಬಿನ್‌ ಕಾಳಯ್ಯ ಕೆ.ಗಂಗರಾಜು ಬಿನ್‌ ಕಾಳಯ್ಯ, ಯಶೋದಮ್ಮ 
ಕೋಂ ಈರೇಗೌಡ, ಕೆ. ಗಂಗರಾಜು ಬಿನ್‌ 
ಕಾಳಯ್ಯ, ಯಶೋದಮ್ಮ ಕೋಂ ಈರೇಗೌಡ, 
ಕೆ. ಗಂಗರಾಜು ಬಿನ್‌ ಕಾಳಯ್ಯ 
29. ಸಿದ್ದಯ್ಯ ಬಿನ್‌ ಲೇ. ಪೂಜಣ್ಣ ಸಿದ್ದಯ್ಯ ಬಿನ್‌ ಲೇ.ಪೂಜಣ್ಣ 103 ತರಿ 104 102 ಉಳಿಕೆ ಉಳಿಕೆ 0-0 3/4 0-03 
30. ತಿಮ್ಮರಾಯಗೌಡ, ಚಿಕ್ಕಮಹಿಮಯ್ಯ ಬಿನ್‌ ತಿಮ್ಮರಾಯಗೌಡ, 104 ತರಿ 105 106 ಉಳಿಕೆ ಉಳಿಕೆ 0-03/4 0-03 
ತಿಮ್ನ್ಮರಾಯಗೌಡ, ಈರಯ್ಸ ಬಿನ್‌ ಕೆಂಚಯ್ಯ ಚಿಕ್ಕಮಹಿಮಯ್ವ, ಈರಯ್ತ 
31. ತಿಮ್ಮಪ್ಪಯ್ಯ, ಗರುಡಯ್ಯ ಬಿನ್‌ ತಿಮ್ಮಪ್ಪಯ್ಯ, ಗರುಡಯ್ಯ, 105 ಖುಷ್ಕಿ 109 104 ಉಳಿಕೆ ಉಳಿಕೆ 0-2 1/4 0-10 
ಗಂಗಮ್ಮ ಬಿನ್‌ ಟಿ.ತಿಮ್ಮೇಗೌಡ ತಿಮ್ಮಪ್ಪಯ್ವ-0, ಗಂಗಮ್ಮ-0 
32, ಗಂಗಮ್ಮ ಬಿನ್‌ ತಿಮ್ಮೇಗೌಡ ಗಂಗಮ್ಮ 109 ಭಾಗಾಯ್ತು 110 105 ಉಳಿಕೆ ಉಳಿಕೆ 0-0 1/4 0-04 
33. | ಪುಟ್ಟರಂಗಯ್ಯ ಬಿನ್‌ ತಿಮ್ಮಪ್ಪಯ್ಯ, ಪುಟ್ಟರಂಗಯ್ಯ, 110 ಭಾಗಾಯ್ತು 89 109 ಉಳಿಕೆ ಉಳಿಕೆ | 0-1 1/2 0-20 
ಪುಟ್ಟರಂಗಯ ಬಿನ್‌_ತಿಮ್ಮಪ್ಪಯ್ತ ಪುಟ್ಟರಂಗಯ 

























































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೨೫ 
ಕ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 

ಪೂರ್ವ ಪಶ್ಚಿಮ ಉತರ ದಕಿಣ ವಿಸೀರ್ಣ ಆಕಾರ 
FX ಹಾದಿ [NN ಹಾದಿ 

1 2 3 4 5 6 7 8 9 10 11 
34. | ಗ೦ಗಹನುಮಯ್ಸ್ಲ ಬಿನ್‌ ಕುರಿತಿಮ್ಮೇಗೌಡ ಕುರಿತಿಮ್ನಯ್ಯ 88 ತರಿ 84/4 111 ಉಳಿಕೆ ಉಳಿಕೆ 0-03/4 0-03 
35; ತಿಮ್ಮಪ್ಪಯ್ಯ ಬಿನ್‌ ಚಿಕ್ಕನಹಮಯ್ಯ ತಿಮ್ನಪ್ಪಯ್ವ 84/4 ತರಿ 84/3 88 ಉಳಿಕೆ ಉಳಿಕೆ 0-02 1/4 0-10 
36. | ಅಕ್ಕತಿಮ್ಮಕ್ತ ಅಕ್ವತಿಮ್ಮಕ್ತ 84/3 ತರಿ 84/2 84/4 ಉಳಿಕೆ ಉಳಿಕೆ 0-01/2 0-02 
37. | ಹುಚ್ಚಯ್ಯ ಗಂಗಹನುಮಯ್ದ 84/2 ತರಿ 841 84/3 ಉಳಿಕೆ ಉಳಿಕೆ 0-01/2 0-02 
38. | ಟಿ.ಆರ್‌. ತಿಮ್ಮೇಗೌಡ ಬಿನ್‌ ರಂಗಯ್ಯ ಟಿ.ಆರ್‌. ತಿಮ್ಮೇಗೌಡ 84/ ತರಿ 83/6 84/2 ಉಳಿಕೆ ಉಳಿಕೆ 0-01/2 0-02 
39. | ರಂಗಸ್ವಾಮಯ್ಯ ಬಿನ್‌ ಲೇಟ್‌ ತೋಪನಯ ರಂಗಸ್ತಾಮಯ, 83/6 ತರಿ 83/3 84/1 ಉಳಿಕೆ ಉಳಿಕ 0-01/2 0-02 
40. | ತೋಪನಯ್ಸ ಬಿನ್‌ ರಂಗಯ್ಯ ತೋಪನಯ, 83/3 ತರಿ 83/5 83/6 ಉಳಿಕೆ ಉಳಿಕೆ 0-01/2 0-02 
41. | ಹುಚ್ಚಯ್ಯ ಹುಚ್ಚಯ 83/5 ಖುಷ್ಟಿ 83/4 83/3 ಉಳಿಕೆ ಉಳಿಕೆ 0-01/2 0-02 
42. | ಪಟೇಲ್‌ ಇನಾಂ, ಸಾವಿತ್ರಮ್ಮ 81 ಖುಷ್ಕಿ ಸ.ನಂ.80 83/4 ಉಳಿಕೆ ಉಳಿಕೆ 0-01 1/2 0-07 

ಹೆಚ್‌.ಆರ್‌. ಸಿದ್ದಮಲ್ಲಪ್ಪ ಬಿನ್‌ ರೇವಣ್ಣ ಹೆಚ್‌.ಆರ್‌. ಸಿದ್ದಮಲ್ಲಯ್ಯ 
43. | ಪಟೇಲ್‌ ಇನಾಂ, ಹೆಚ್‌.ಆರ್‌. ಸಿದ್ಧಪ್ಪ ಬಿನ್‌ ಕೆ.ವೆಂಕಟರಾಮಯ್ಯ, 80 ಖುಷ್ಕಿ 59/ 81 ಉಳಿಕೆ ಉಳಿಕೆ 0-01 1/2 0-07 

ಹೆಚ್‌.ಎನ್‌. ರೇವಣ್ಣಪ್ಪ (ಹೊನ್ನಡಿಕೆ) ಹೆಚ್‌.ಆರ್‌. ಸಿದ್ದಮಲ್ಲಯ್ಯ 
44. | ಹೆಚ್‌.ಆರ್‌. ಸಿದ್ದಮಲ್ಲಯ್ಯ ಬಿನ್‌ ಹೆಚ್‌.ಎಸ್‌. | ಹೆಚ್‌.ಆರ್‌. ಹೇಮಂತ್‌ ಕುಮಾರ್‌, 59/ ಖುಷಿ ಸ.ನಂ.60 ಸ.ನಂ.80 ಉಳಿಕೆ ಉಳಿಕೆ 0-01 1/2 0-07 

ರೇವಣ್ಣ ಹೆಚ್‌.ಆರ್‌.ಸಿದಮಲ್ಲಯ್ದ 

ಣಿ ಓದು 

ಹೆಚ್‌.ಎಸ್‌. ಹೇಮಂತ್‌ ಕುಮಾರ್‌, 

ಬಿನ್‌ ಹೆಚ್‌.ಆರ್‌. ಸಿದ್ದಮಲ್ಲಪ್ಪ 
45. | ಕೋಡಿ ಇನಾಂ ಬಿ.ರಂಗಸ್ತಾಮಯ್ಯ ಬಿ.ರಂಗಸ್ಥಾಮಯ್ಯ 60 ಮುಷ್ಟಿ 62/8 59/ ಉಳಿಕೆ ಉಳಿಕೆ 0-01 0-04 
46. | ಲಕ್ಷಮ ಕೋಂ ಲೇ. ಮರಿಗಂಗಯ್ದ ಲಕ ಮ್ಮ, 62/8 ಖುಷ್ಕಿ 62/7 ಸ.ನಂ.60 ಉಳಿಕೆ ಉಳಿಕೆ 0-01 0-05 

ae ೬ ಸ್ರಿ ಖಲ 
ಮ. ಶಮೀಲಉಲ್ಲಾ-0 

47. | ಬಸವರಾಜು ಬಿನ್‌ ಲೇ.ಗಂಗಾಧರಯ್ಯ ಬಸವರಾಜು, ಉಮೇಶ್‌ 62/7 ಮುಷ್ಟಿ 62/6 62/8 ಉಳಿಕೆ ಉಳಿಕೆ 0-01 0-05 
48. | ಹೆಚ್‌.ಆರ್‌. ಸಿದ್ದಮಲ್ಲಯ್ಯ ಬಿನ್‌ ಹೆಚ್‌.ಆರ್‌. ಸಿದ್ದಮಲ್ಲಯ್ಯ 62/6 ಖುಷ್ಕಿ 62/5 62/7 ಉಳಿಕೆ ಉಳಿಕೆ 0-0 3/4 0-03 

ಹೆಚ್‌.ಎಸ್‌. ರೇವಣ್ಣ 
49. | ಗೋವಿ೦ದಯ್ಯ ಬಿನ್‌ ಲೇ.ರಂಗಯ,್ತ ಗೋವಿಂದಯ್ಯ ಬಿನ್‌ ಲೇ.ರಂಗಯ್ಯ 62/5 ಮುಷ್ಟಿ 62/4 62/6 ಉಳಿಕೆ ಉಳಿಕೆ 0-01/2 0-02 

























































































೧೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
50. | ಹೆಚ್‌.ಎಸ್‌. ಹೇಮಂತ್‌ ಕುಮಾರ್‌ ಹೆಚ್‌.ಎಸ್‌. ಹೇಮಂತ್‌ ಕುಮಾರ್‌ ಬಿನ್‌ 62/4 ಖುಷ್ಕಿ 62/3 62/5 ಉಳಿಕೆ ಉಳಿಕೆ 0-1 1/2 0-07 
ಬಿನ್‌ ಹೆಚ್‌.ಎಸ್‌. ಸಿದ್ದಮಲ್ಲಪ್ಪ ಹೆಚ್‌.ಎಸ್‌. ಸಿದ್ದಮಲ್ಲಪ್ಪ 
51. | ಹೆಚ್‌.ನಾಗರತ್ನ ಕೋಂ ಕೆ. ಕೊಮಾರ್‌ ಹೆಚ್‌. ನಾಗರತ್ವ 62/3 ಖುಷ್ಟಿ 62/2 62/4 ಉಳಿಕೆ ಉಳಿಕೆ 0-01/2 0-02 
52. | ಬಸವರಾಜು ಬಿನ್‌ ಲೇ.ಗಂಗಾಧರಯ್ಯ ಬಸವರಾಜು, ಉಮೇಶ್‌ 62/2 ಖುಷ್ಕಿ 62/ 62/3 ಉಳಿಕೆ ಉಳಿಕೆ 0-01/2 0-03 
ಉಮೇಶ್‌ ಬಿನ್‌ ಲೇ.ಗಂಗಾಧರಯ್ಯ 
53. | ಎಮ್‌.ಪಿ. ಗುರುರಾಜು ಬಿನ್‌ ಪಂಚಾಕ್ಷರಯ್ಯ ಎಮ್‌.ಪಿ.ಗುರುರಾಜು 62/1 ಮುಷ್ಟಿ 63/4 62/2 ಉಳಿಕೆ ಉಳಿಕೆ 0-01 0-05 
54. | ಹೆಚ್‌.ಜೆ. ರುದ್ರಪ್ಪ ಬಿನ್‌ ಗಂಗಣ್ಣ ಹೆಚ್‌.ಜಿ. ರುದ್ರಪ್ಪ, 63/4 ಖಷ್ಠಿ 63/3 62/ ಉಳಿಕೆ ಉಳಿಕೆ 0-01/2 0-02 
ಎಮ್‌.ಪಿ. ಗುರುರಾಜು ಬಿನ್‌ ಪಂಚಾಕ್ಷರಯ್ಯ | ಎಮ್‌.ಪಿ. ಗುರುರಾಜು 
55. | ಹೆಚ್‌.ಜೆ. ರೇಣುಕಪ್ಪ ಹೆಚ್‌.ಜೆ. ರೇಣುಕಪ್ಪ 63/3 ಖುಷ್ತಿ 63/2 63/4 ಉಳಿಕೆ ಉಳಿಕೆ 0-01/2 0-02 
56. | ಚಂದ್ರಶೇಖರಯ್ಯ ಬಿನ್‌ ವೀರಭದ್ರಯ್ಯ ಚಂದ್ರಶೇಖರಯ್ಯ 63/2 ಖುಷ್ಟಿ 63/ 63/3 ಉಳಿಕೆ ಉಳಿಕೆ 0-01 0-05 
57. | ಹೆಜ್‌.ಸಿ. ವೆಂಕಟೇಶ್‌ ಬಿನ್‌ ಚಿಕ್ಕರಂಗಯ್ಯ ರಂಗಪ್ಪ, 63/ ಖುಷ್ಕಿ 64/2 63/2 ಉಳಿಕೆ ಉಳಿಕೆ 0-03/4 0-03 
ಹೆಚ್‌.ಸಿ. ವೆಂಕಟೇಶ್‌ 
58. ಕಮಲಮ್ಮ ಕೋಂ ಹೊನ್ನಗಂಗಯ್ಯ ಹೊನ್ನಗಂಗಯ್ಯ, 64/2 ಖುಷ್ಕಿ 64/ 63/ ಉಳಿಕೆ ಉಳಿಕೆ 0-01 0-04 
ಕಮಲಮ್ಮ 
59. | ಹೆಚ್‌.ಆರ್‌. ರೇಣುಕ ಪ್ರಸಾದ್‌ ಬಿನ್‌ ಲೇಟ್‌ ವಿಶಾಲಾಕ್ಷಮ್ಮ 64/1 ಖುಷ್ಕಿ 65/2 64/2 ಉಳಿಕೆ ಉಳಿಕೆ 0-01 3/4 0-08 
ರೇವಣ್ಣಸಿದ್ದಪ್ಪ, ವಿಶಾಲಾಕ್ಷ ಮ್ಮ ಕೋಂ ಹೆಚ್‌.ಆರ್‌. ರೇಣುಕ ಪ್ರಸಾದ್‌, 
ರೇವಣ್ಣರುದ್ರಯ್ಯ, ಡಿ.ಸಿದ್ದಲಿ೦ಗಪ್ರಭು ಅಲಿಯಾಸ್‌, ಡಿ.ಎಸ್‌. 
ಡಿ.ಸಿದ್ದಲಿಂಗಪುಭು ಆಲಿಯಾಸ್‌, ಪ್ರಭು 
ಡಿ.ಎಸ್‌. ಪ್ರಭು ಬಿನ್‌ ದೇವರಾಜಯ್ಯ 
60. | ಡಿ.ಸಿದ್ದಲಿಂಗಪ್ರಭು ಅಲಿಯಾಸ್‌ ಡಿ.ಸಿದ್ದಲಿಂಗಪ್ರಭು ಅಲಿಯಾಸ್‌ 65/2 ಖುಷ್ಕಿ 65/ 64/1 ಉಳಿಕೆ ಉಳಿಕೆ 0-01/2 0-02 
ಡಿ.ಎಸ್‌. ಪ್ರಭು ಬಿನ್‌ ದೇವರಾಜಯ್ಯ ಡಿ.ಎಸ್‌. ಪ್ರಭು 
61. ಅನ್ನಪೂರ್ಣ ಬಿನ್‌ ಎಸ್‌.ಬಿ. ಆರಾಧ್ಯ Dummy cultiator 65/1 ಮುಷ್ಟಿ 66/1 65/2 ಉಳಿಕೆ ಉಳಿಕೆ 0-01/2 0-01 
62. | ರೇವಣ್ಣರುದ್ರಯ್ವ ರಾಮಣ್ಣ ರೇವಣ್ಣರುದಯ್ಯ, ರಾಮಣ್ಣ 66/ ಖುಷ್ತಿ 66/2 65/ ಉಳಿಕೆ ಉಳಿಕೆ 0-01/2 0-02 
63. | ರಂಗಪ್ಪ ಬಿನ್‌ ಲೇ. ತಮ್ಮಯ ರಂಗಪ್ಪ 66/2 ಖುಷ್ತಿ 66/3 66/ ಉಳಿಕೆ ಉಳಿಕೆ 0-01/2 0-02 









































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೨೭ 




























































































ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
64. | ರಂಗಪ್ಪ ಬಿನ್‌ ಲೇ. ತಮ್ಮಯ್ಯ ರಂಗಪ್ಪ 66/3 ಖುಷ್ತಿ 66/4 66/2 ಉಳಿಕೆ ಉಳಿಕೆ 0-01/2 0-02 
65. | ಹೆಚ್‌.ಆರ್‌. ಚಂದ್ರಶೇಖರ್‌ ಬಿನ್‌ ಹೆಚ್‌.ಆರ್‌. ಚಂದಶೇಖರ್‌ ಬಿನ್‌ ಟಿ.ರೇವಣ್ಣ, 66/4 ಖುಷ್ಕಿ 66/6 66/3 ಉಳಿಕೆ ಉಳಿಕೆ 0-0 3/4 0-03 
ಟಿ.ರೇವಣ್ಣ ಹೆಚ್‌.ಆರ್‌. ಕೃಷ್ಣ ಬಿನ್‌ ಹೆಚ್‌.ಆರ್‌. ರಮೇಶ್‌ ಬಿನ್‌ ಟಿ.ರೇವಣ್ಣ. 
ಟಿ.ರಂಗಪ್ಪ ಹೆಜ್‌.ಆರ್‌. ಕೃಷ್ಣ ಬಿನ್‌ ಟಿ.ರಂಗಪ್ಪ 
66. | ಹೊನ್ನಶಾಮಯ್ಯ ಬಿನ್‌ ಹೊನ್ನಗೌಡಯ್ಯ ಹೊನ್ನಶಾಮಯ್ಯ 66/6 ಖುಷ್ತಿ 66/7 66/4 ಉಳಿಕೆ ಉಳಿಕೆ 0-011/4 0-05 
ಒಟ್ಟು 0-35 3/4 2-27 
ಘೋಷ್ಟಾರೆ 
ಕ್ರಸಂ. ಗ್ರಾಮದ ಹೆಸರು ಖುಷ್ಟಿ ಭಾಗಾಯ್ತು ತರಿ ಒಟ್ಟು 
1. ವಿರುಪಸಂದ್ರ 0-22 1/4 ದ ದ 0-22 1/4 
2 ವೀರನಾಯಕನಹಳ್ಳಿ 0-25 0-3 3/4 0-07 0-35 3/4 
ಒಟ್ಟು 1-07 1/4 0-03 3/4 0-07 1-18 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.403 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂ/ಎಸ್‌ಆರ್‌/21/2010-11, ದಿನಾಂಕ:4ನೇ ಅಕ್ಟೋಬರ್‌, 2010 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ 
ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33/1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ 
ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಹೇಮಾವತಿ ನಾಲಾವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ 
ನಾಲಾವಲಯ, ತುಮಕೂರು ಇವರನ್ನು ನೇಮಕ ಮಾಡಿದೆ. 





೧೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ 


ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ 
ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಹೇಮಾವತಿ ನಾಲಾ ವಲಯ, ತುಮಕೂರು ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ನೇಮಕವಾದ ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ 
ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾ೦ಕದ ನ೦ತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೇ ಮಾರಾಟ ಗುತ್ತಿಗೆ ಅಡಮಾನ ವಿನಿಮಯದ 
ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ 
ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 


ಭಾಗ-೬ 



































ಅನುಸೂಚಿ 

ಜಿಲ್ಲೆ: ತುಮಕೂರು ತಾಲ್ತೂಕು: ತುರುವೇಕೆರೆ ಹೋಬಳಿ: ಮಾಯಸಂದ್ರ/ಕಸಬ ಗ್ರಾಮ: 1. ಯರದಹಳ್ಳಿ 2. ಶಿಗೇಹಳ್ಳಿ. 3.ವೀರಸಾಗರ 

ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 

ಸಂ. ಜಮೀನಿನ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

1 2 3 4 5 6 7 8 9 10 11 

ಗ್ರಾಮ: 1. ಯರದಹಳ್ಳಿ 
1 | ಕಾಳಮ್ಮ ಕೋಂ ನರಸಯ್ಯ ಕಾಳಮ್ಮ 14/ ಖುಷ್ಕಿ 17/ ಆರ್‌-6 ನಾಲೆ 14/2 0-02 0-07 
ನಾಲೆ 

ಈರಣ್ಣ ಬಿನ್‌ ಲೇಟ್‌ ಈರಣ್ಣ ಈರಣ್ಣ 14/2 ಖುಷ್ತಿ 17/ ಉಳಿಕೆ ನಾಲೆ 14/3 0-12 0-43 
ಶಿವಮ್ಮ ಕೋಂ ಲೇ. ಗೌಡಯ್ಯ ಶಿವಮ್ಮ 14/3 ಮುಷ್ತಿ 16, 15/1 ಉಳಿಕೆ 14/2 12 0-15 0-53 
ಚಿಕ್ಕೋಡಿ ಬಿನ್‌ ಹೊನ್ನಯ್ಯ, ಬಿ.ಲಿಂಗಪ್ಪ ಹೊನ್ನಯ್ಯ, ನಂಜುಂಡಯ್ಯ, 12 ಖುಷ್ಕಿ 15/ ಉಳಿಕೆ 14/3 7/2 0-01 0-03 


ಬಿನ್‌ ಬೋರಲಿಂಗಯ್ಯ, ಸಿದ್ದಮ್ಮ ಕೋಂ 
ನಂಜಯ್ಯ, ವೈ.ಹೆಚ್‌. ತಾತಯ್ಯ ಬಿನ್‌ 
ಹೊನ್ನಯ್ಯ, ಚಿಕ್ಕಣ್ಣ ಬಿನ್‌ ಬಗರಯ್ಯ, 
ಗಂಗಮ್ಮ ಕೋಂ ನಡಕೇರಯ್ಯ, 

ಹೆಚ್‌. ನಂಜಪ್ಪ ಬಿನ್‌ ದೊಡ್ಡಕೋಡಯ್ಯ, 
ಹೊನ್ನಯ್ಯ ಉ.ಕೀಚಗಯ್ಯ ಬಿನ್‌ ದೊಡ್ಡ 
ಕೋಡಯ್ಯ, ಹೊನ್ನಯ್ಯ ಉ. ಕೋರಲಯ್ಯ 
ಬಿನ್‌ ದೊಡ್ಡಕೋಡಯ್ಯ, ನಂಜಮ್ಮ ಕೋಂ 
ನಂಜುಂಡಯ್ಯ, 

ರಾಮಯ್ಯ ಬಿನ್‌ ದೊಡ್ಡಕೋಡಯ್ಯ, 
ನಂಜುಂಡಯ್ಯ ಬಿನ್‌ ಚಿಕ್ಕೋಡಿ, 
ಹೋರಿಗಯ್ಯ ಬಿನ್‌ ಲೇ.ಪುಟ್ಟಯ್ಯ, 
ಮಹಾಲಿಂಗಯ್ದ ಬಿನ್‌ ನರಸಯ್ಯ 





ಬಿ. ಲಿಂಗಪ್ಪ, ಹೊನ್ನಯ್ಯ 
ಬಿ.ಲಿ೦ಂಗಯ್ಲ ಸಿದ್ದಮ್ಮ 
p) ದ್‌ 

ವೈ.ಹೆಚ್‌. ಸಾತಯ್ಯ, 
ಬುಡ್ಡಯ್ಲ ಚಿಕ್ಕಣ್ಣ ಗಂಗಮ್ಮ 

ಡ್‌ ಸಣ ಆ 
ಹೆಚ್‌.ನಂಜಪ್ಪ, ನಂಜಮ್ಮ 
ಹೊನ್ನಯ್ಯ ಉ. ಕೀಚಗಯ್ಯ, 


ರಾಮಯ್ಯ, ನಂಜುಂಡಯ್ಯ, ಹೋರಿಗಯ್ಯ, 


ಮಹಾಲಿಂಗಯ್ಯ ಹೆಚ್‌. ನಂಜಪ್ಪ 




































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೨೯ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 1 8 9 10 11 
ಜ್ರ ಹೋರಿಗಯ್ಯ ಬಿನ್‌ ಲೇಟ್‌ ಪುಟ್ಟಯ್ಯ ಹೋರಿಗಯ್ಯ 15/1 ಮುಷ್ವಿ ಉಳಿಕೆ 14/3, 12 16 15/2 0-07 0-24 
6. | ನಂಜುಂಡಯ್ದ ಬಿನ್‌ ಶಿವಯ್ಲ ಶಿಪಾಯಿ ನಂಜುಂಡಯ, 15/2 ಮುಷ್ಟಿ ಉಳಿಕೆ 7/2 15/ 6/1 0-06 0-21 
7. | ನಂಜುಂಡ ಬಿನ್‌ ಗೌಡಯ ಪುಟ್ಟಯ್ಯ, ಚನ್ನಯ್ಯ, ಚಿಕಯ್ವ 6/1 ಖುಷ್ತಿ ಉಳಿಕೆ 7/2 15/2 6/2 0-04 0-15 
8. ಶಿವಣ್ಣ ಬಿನ್‌ ನಂಜುಂಡೇಗೌಡ ಶಿವಣ್ರ 6/2 ಮುಷ್ಟಿ ಉಳಿಕೆ 7/2 6/ 6/3 0-03 0-11 
9. | ತಿಬ್ಬಯ್ಯ ಬಿನ್‌ ತಿಬ್ಬಯ್ಯ, ಕೃಷ್ಣಯ್ಯ ಬಿನ್‌ ತಿಬ್ಬಯ್ಯ, ಕೃಷ್ಣಯ್ಯ 6/3 ಖುಷ್ಕಿ ಉಳಿಕೆ 7/2 6/2 6/4 0-06 0-22 
ತಿಬ್ಬಯ್ಯ 
10. | ಶಿವಣ್ಣ ಬಿನ್‌ ನಂಜುಂಡೇಗೌಡ ಶಿವಣ್ಣ 6/4 ಖುಷ್ಟಿ ಉಳಿಕೆ 83/20 6/3 6/5 0-02 0-08 
11. | ನಂಜುಂಡಯ್ಯ ಬಿನ್‌ ಗೌಡಯ್ಯ ಪುಟ್ಟಯ್ಯ, ನಂಜುಂಡಯ್ಯ 6/5 ಖುಷ್ತಿ ಉಳಿಕೆ 83/ಬಿ 6/4 83/2 0-02 0-08 
12 I; ನಂಜುಂಡಯ್ಯ ಬಿನ್‌ ಚಿಕ್ಕನಂಜೇಗೌಡ ಸಿ.ನ೦ಜುಂಡಯ್ಯ 7/2 ಖುಷ್ಕಿ 15/2, ಉಳಿಕೆ 12 7/2 0-18 0-69 
6/1-2, 34 
13. |ಸಿ. ನಂಜುಂಡಯ್ಯ ಬಿನ್‌ ಚಿಕ್ಕನಂಜೇಗೌಡ ಸಿ. ನಂಜುಂಡಯ್ಯ 83/ಬಿ ಖುಷ್ಕಿ 6/3, ಉಳಿಕೆ 7/2 82/4 0-10 0-31 
6/4, 6/5 
14. ಚಿಕ್ಕೋಡಿ ಬಿನ್‌ ಹೊನ್ನಯ್ಯ, ರಾಮಣ್ಣ ಬಿನ್‌ ಚಿಕ್ಕೋಡಿ, ರಾಮಣ್ಣ, 82/7 ಖುಷಿ ಉಳಿಕೆ 82/0 83/2 ಉಳಿಕೆ 0-13 0-44 
ದೊಡ್ಡಕೋಡಿಗೌಡ, ವೈ.ಹೆಚ್‌.ತಾತಯ್ಯ ಬಿನ್‌ ವೈ.ಹೆಚ್‌. ತಾತಯ್ಯ, 82/1 








ಹೊನ್ನಯ್ಯ, ಬುಡ್ಡಯ್ಯ ಬಿನ್‌ ಕರೇಪುಟ್ಟಯ್ಯ, 
ನಿಂಗಮ್ಮ ಕೋ೦ ಬುಡ್ಡಯ್ಯ, ಜಯಮ್ಮ 
ಕೋಂ ಪುಟ್ಟಹೊನ್ನಯ್ಯ, ಮಂಗಮ್ಮ ಕೋಂ 
ಪುಟ್ಟಹೊನ್ನಯ್ಯ, ಗಂಗಮ್ಮ ಕೋಂ 
ನಡಕೇರಯ್ಯ, ಹೊನ್ನಯ್ಯ ಉ. 

ಕೀಚಗಯ್ಯ ಬಿನ್‌ ದೊಡ್ಡಕೋಡಯ್ಯ, 
ಹೊನ್ನಯ್ಯ ಉ. ಕೋರಲಯ್ಯ ಬಿನ್‌ 
ದೊಡ್ಡಕೋಡಯ್ಯ, ನಂಜಮ್ಮ ಕೋಂ 
ನಂಜುಂಡಯ್ಯ, ರಾಮಯ್ಯ ಬಿನ್‌ 
ದೊಡ್ಡಕೋಡಯ್ಯ, ನಂಜು೦ಡಯ್ಯ ಬಿನ್‌ 
ಚಿಕ್ಕೋಡಿ 





ಬುಡ್ಡಯ್ಯ, ನಿಂಗಮ್ಮ 
ಜಯಮ್ಮ ಮಂಗಮ್ಮ 
ಗಂಗಮ್ಮ ಹೊನ್ನಯ್ಯ ಉ. 
ಕೀಚಗಯ್ಯ, ನಂಜಮ್ಮ 
ರಾಮಯ್ಯ, ನಂಜುಂಡಯ್ಯ 
































೧೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 




































































ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7: 8 9 10 11 
15. | ಕರಿಯಪ್ಪ ಬಿನ್‌ ಪಾಳಿ, ರಾಮಣ್ಣ ಬಿನ್‌ ಕರಿಯಪ್ಪ, ರಾಮಣ್ಣ 83/2 ಖುಷ್ಕಿ ಉಳಿಕೆ 83/ಬಿ 6/5 82/7 0-05 0-16 
ಕರಿಯಪ್ಪ 
16. | ನಂಜುಂಡ ಬಿನ್‌ ಶಿವಯ್ಯ, ನಂಜಯ್ಯ ಬಿನ್‌ ನಂಜಯ್ಯ, ನಂಜುಂಡ 82/2 ಖುಷ್ಕಿ 87/0 ಉಳಿಕೆ ಉಳಿಕೆ 82/3 0-02 0-07 
ನಂಜುಂಡಯ್ದ 
17. | ನಂಜಯ್ಯ ಬಿನ್‌ ನಂಜುಂಡಯ್ಯ ಲಕ್ಕಮ್ಮ ನಂಜಯ್ಯ, ಲಕ್ತಮ್ಮ 82/3 ಖುಷ್ತಿ 82/9 81/4 82/2 ಉಳಿಕೆ 0-03 0-10 
18. | ನಂಜುಂಡಯ್ದ ಬಿನ್‌ ಶಿವಯ್ಲ ಶಿಪಾಯಿ ನಂಜುಂಡಯ್ಯ, 82/9 ಖುಷ್ಟಿ 82/7 82/3 82/0 ಉಳಿಕೆ 0-02 0-07 
19. | ಪಿ ನಂಜುಂಡಯ್ಯ ಬಿನ್‌ ಪುಟ್ಟಯ ನಂಜುಂಡಯ್ಯ, 82/0 ಖುಷ್ಟಿ 82/7 82/2 82/1 82/9 0-13 0-43 
20. | ನಂಜಯ್ಯ ಬಿನ್‌ ನಂಜುಂಡಯ್ಯ ಲಕ್ಕಮ್ಮ ನಂಜಯ್ಯ, ಲಕ್ಕಮ್ಮ 82/1 ಖುಷ್ತಿ 82/7 82/ 83/ಬಿ 82/0 0-07 0-23 
21. ಲಿಂಗಯ್ಯ ಬಿನ್‌ ನಂಜಯ್ಯ ಲಿಂಗಯ್ಯ 81/2 ಮುಷ್ವಿ 81/4 ಉಳಿಕೆ ಉಳಿಕೆ 81/3 0-12 0-40 
22. | ಲಿಂಗಾ ಬಿನ್‌ ನಂಜ ತಿಮ್ಮಪ್ಪನ ಲಿಂಗಾ 81/3 ಖುಷ್ತಿ 81/4 ಉಳಿಕೆ 81/2 64 0-12 0-40 
23. ಲಿಂಗಯ್ಯ ಉ. ಯಾಲಕ್ಕಯ್ಯ ಬಿನ್‌ ಲಿಂಗಯ್ಯ ಉ. ಯಾಲಕ್ಕಯ್ಯ 81/4 ಖುಷ್ಕಿ 82/3 81/2 ಉಳಿಕೆ ಉಳಿಕೆ 0-11 0-37 
ಬೆಟ್ಟೇಗೌಡ 
ಒಟ್ಟು 4-08 5-82 
ಗ್ರಾಮ: 2 ಶೀಗೇಹಳ್ಳಿ 
24. | ಕೆಂಪಚೌಡೇಗೌಡ ಕೆಂಪಚೌಡೇಗೌಡ 126/2ಎ ಖುಷ್ತಿ ರಸ್ತೆ ಉಳಿಕೆ 126/1 126/2ಬಿ 0-05 0-19 
25. ತಿಮ್ಮಮ್ಮ ಕೋಂ ತಿಮ್ಮಪ್ಪ ತಿಮ್ಮಮ್ಮ 126/2ಬಿ ಖುಷ್ತಿ ರಸ್ತೆ ಉಳಿಕೆ 126/2 127/ಬಿ 0-01 0-04 
26. ತಿಮ್ಮಮ್ಮ ಕೋಂ ತಿಮ್ಮಯ್ಯ, ತಿಮ್ಮಪ್ಪ ಬಿನ್‌ ತಿಮ್ಮಮ್ಮ ತಿಮ್ಮಪ್ಪ 127/ಬಿ ಖುಷ್ಕಿ ರಸ್ತೆ ಉಳಿಕೆ 126/26 ಉಳಿಕೆ 0-01 0-04 
ತಿಮ್ಮಪ್ಪ 
IS ತಿಮ್ಮಯ್ಯ ಬಿನ್‌ ತಿಮ್ಮಯ್ಯ, ನರಸಮ್ಮ ಕೋಂ ತಿಮ್ಮಯ್ಯ, ನರಸಮ್ಮ 125/7 ಖುಷ್ಕಿ ಉಳಿಕೆ ಉಳಿಕೆ 126/1 125/6ಬಿ 0-08 0-30 
ಕೆಂಪಚೌಡಯ್ವ 
28. ನರಸಮ್ಮ ಕೋಂ ಕೆಂಪಚೌಡಯ್ದ ನರಸಮ್ಮ 125/6ಬಿ ಖುಷ್ತಿ ಉಳಿಕೆ ಉಳಿಕೆ 125/6ಸಿ 125/7 0-03 0-11 
29. ತಿಮ್ಮಪ್ಪ ಬಿನ್‌ ತಿಮ್ಮಪ್ಪ ತಿಮ್ಮಪ್ಪ 125/6ಸಿ ಖುಷ್ತಿ ಉಳಿಕೆ 125/1 ಉಳಿಕೆ 125/6ಬಿ 0-19 0-73 
30. ಮಾಸ್ತಿಗೌಡ ಬಿನ್‌ ತಿಪ್ಪ ಮಾಸ್ತಿಗೌಡ 125/1 ಖುಷ್ತಿ 125/6ಸಿ 125/12 ಉಳಿಕೆ ಉಳಿಕೆ 0-1] 0-42 
31. ತಿಮ್ಮ ಬಿನ್‌ ತಿಪ್ಲೇಗೌಡ ತಿಮ್ಮ 125/12 ಮುಷ್ಟಿ 125/1 119/2 ಉಳಿಕೆ ಉಳಿಕೆ 0-1] 0-42 

































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೩೧ 
ಕ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
32. | ಅಂದಾನಿಗೌಡ ಬಿನ್‌ ಸಿದ್ದೇಗೌಡ, ಗಂಗಯ್ಯ, ಅಂದಾನಿಗೌಡ, ಎಸ್‌.ಜೋಗಿಗೌಡ 119/2 ಖುಷ್ಕಿ 125/2 279/2 ಉಳಿಕೆ ಉಳಿಕೆ 0-12 0-40 
ಗಂಗಯ್ಯ ಬಿನ್‌ ಸಿದ್ದೇಗೌಡ, 
ಜೋಗಿಗೌಡ ಬಿನ್‌ ಸಿದ್ದೇಗೌಡ 
33. | ಟಿ. ವೆಂಕಟೇಶಯ್ಯ, ಟಿ.ಜವರಯ್ಯ, ಟಿ. ವೆಂಕಟೇಶಯ್ಯ 279/ ಖುಷ್ಕಿ 279/2 278 ಉಳಿಕೆ ಉಳಿಕೆ 0-08 0-25 
ಟಿ.ತಿಮ್ಮಯ್ಣ್ಲ ಟಿ.ಗೋವಿಂದಯ್ದ ಟಿ. ಜವರಯ್ಣ ಟಿ.ತಿಮ್ಮಯ್ದ 
೬ p) $ ಟ್‌ 
ಟಿ.ನಾರಾಯಣಪ್ಪ ಟಿ.ಗೋವಿಂದಯ್ಯ, ಟಿ.ನಾರಾಯಣಪ್ಪ 
34. | ಹೊಂಬಾಳೆಗೌಡ ಬಿನ್‌ ತೋಪೇಗೌಡ, ಹೊಂಬಾಳೆಗೌಡ, 279/2 ಖುಷ್ಕಿ 119/2 219/1 ಉಳಿಕೆ 130 0-07 0-22 
ಲಕ ಮ್ಹ ಕೋಂ ವೆಂಕಟಪ, ಬೋರಯ್ಯ ಲಕ ಮ, ಬೋರಯ್ಲ ಗಂಗಯ 
ಎಸ ಬ ಠಿ ಏಂ ಥ್ರ ಸ್ರಿ 
ಬಿನ್‌ ಸಿದ್ದೇಗೌಡ, ಗಂಗಯ್ಯ ಬಿನ್‌ 
ಸಿದೇಗೌಡ 
ಎ 
35. ಲಕ್ಕಯ್ಯ ಬಿನ್‌ ವೆಂಕಟಯ್ಯ, ಲಕ್ಕಯ್ಯ, 278 ಖುಷ್ಕಿ 279/1 277 ಉಳಿಕೆ ಉಳಿಕೆ 0-16 0-50 
ಗಂಗಬೋರಯ್ಯ ಕೋಂ ಕಾಳಮ್ಮ ಗಂಗಬೋರಯ್ಯ, 
ಗಿರಿಯಪ್ಪ ಬಿನ್‌ ಸಣ್ಣತಿಮ್ಮಯ್ಯ, ಗಿರಿಯಪ್ಪ, ವೆಂಕಟಪ್ಪ, ಕಾಳಮ್ಮ 
ವೆಂಕಟಪ್ಪ ಬಿನ್‌ ವೆಂಕಟಪ್ಪ, ವೆಂಕಟಪ್ಪ ಬಿನ್‌ | ಗಂಗಾಧರಯ್ಯ 
ಮೂಡ್ಲಗಿರಯ್ಯ, ಸಣ್ಣತಿಮ್ಮಯ್ಯ ಬಿನ್‌ 
ಜವರಯ್ಯ, ವೆಂಕಟಪ್ಪ ಬಿನ್‌ ಲಕ್ಕಯ್ಯ 
36. |ಟಿ. ವೆಂಕಟೇಶಯ್ಯ ಬಿನ್‌ ತಿಮ್ಮಯ್ಯ, ಟಿ. ವೆಂಕಟೇಶಯ್ಯ, 21.1, ಖುಷ್ಕಿ 278 303 ಉಳಿಕೆ ಉಳಿಕೆ 0-16 0-50 
ಟಿ. ಜವರಯ್ಯ ಬಿನ್‌ ತಿಮ್ಮಯ್ಯ, ಟಿ, ಜವರಯ್ಯ, ಟಿ.ತಿಮ್ಮಯ್ಯ, 
ಟಿ. ತಿಮ್ಮಯ್ಯ ಬಿನ್‌ ತಿಮ್ಮಯ್ಯ, ಟಿ.ಗೋವಿಂದಪ್ಪ, 
ಟಿ.ಗೋವಿಂದಪ್ಪ ಬಿನ್‌ ತಿಮ್ಮಯ್ಯ, ಟಿ. ನಾರಾಯಣ 
ಟಿ. ನಾರಾಯಣ ಬಿನ್‌ ತಿಮ್ಮಯ್ಯ 
37, ಗೋವಿಂದಯ್ಯ ಬಿನ್‌ ತಿಮ್ಮಪ್ಪ ಗೋವಿಂದಯ್ಯ 303 ಮುಷ್ಠಿ 277 304 ಉಳಿಕೆ ಉಳಿಕೆ 0-02 0-07 
38. ರುದ್ರಯ್ಯ ಬಿನ್‌ ಈರಣ್ಣ ರುದ್ರಯ್ಯ 304 ಮುಷ್ಠಿ 303 ಉಳಿಕೆ ಉಳಿಕೆ ಉಳಿಕೆ 0-02 0-07 























































































































೧೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 ಕ್ಟ 8 9 10 11 
39. | ನಾರಾಯಣಪ್ಪ ಬಿನ್‌ ಗಂಗಾಧರಯ್ಯ, ಬೆಟ್ಟಸ್ವಾಮಿ, ನಾರಾಯಣ 131/ ಖುಷ್ಕಿ ಉಳಿಕೆ 138 113/1 ಉಳಿಕೆ 0-29 0-89 
ಬೆಟ್ಟಸ್ವಾಮಿ ಬಿನ್‌ ಬೋರೇಗೌಡ 
40. ಹುಚ್ಚಯ್ಯ ಬಿನ್‌ ನಂಜಯ್ಯ, ಗೌಡಯ್ಯ, ಹುಚ್ಚಯ್ಯ, ಗೌಡಯ್ಯ 131/2 ಖುಷ್ಕಿ 130 ಉಳಿಕೆ 131/ ಉಳಿಕೆ 0-05 0-16 
ಬಿನ್‌ ನಂಜಯ್ಯ 
4]. ತಿಮ್ಮೇಗೌಡ ಬಿನ್‌ ಸಣ್ಣೇಗೌಡ, ತಿಮ್ಮೇಗೌಡ, 13/ಎ ಖುಷ್ಕಿ ಉಳಿಕೆ 138 ಉಳಿಕೆ 131/ 0-09 0-28 
ಶ್ರೀನಿವಾಸಯ, ಬಿನ್‌ ಗಂಗಣ್ಣ ಶ್ರೀನಿವಾಸಯ್ಯ 
42, ಜಯಮ್ಮ ಕೋಂ ತಿಮ್ಮಯ್ಯ, ಗಂಗಣ್ಣ ಬಿನ್‌ ಜಯಮ್ಮ ಗಂಗಣ್ಣ, 138 ಖುಷ್ಕಿ 131/1 ಉಳಿಕೆ ಉಳಿಕೆ ಉಳಿಕೆ 0-34 0-98 
ತಿರುಮಲಯ್ಯ, ವೆಂಕಟಾಚಲಯ್ಯ ಬಿನ್‌ ವೆಂಕಟಾಚಲಯ್ಯ, ತಿರುಮಲಯ್ಯ 
ಯಾಲಕ್ವಯ್ಧ 
43. ಭೀಮಶೆಟ್ಟ ಬಿನ್‌ ಹನುಮಂತಶೆಟ್ಟ, ಭೀಮಶೆಟ್ಟ, 140 ಖುಷ್ಕಿ 138 ಉಳಿಕೆ ಉಳಿಕೆ 138 0-03 0-09 
ಮಲ್ಲಿಕಾರ್ಜುನಯ್ಯ ಬಿನ್‌ ಬ್ರೈರಶೆಟ್ಟಿ ಮಲ್ಲಿಕಾರ್ಜುನಯ್ಯ 
44. ಬೋರಯ್ಯ ಬಿನ್‌ ಸಿದ್ದೇಗೌಡ, ಬೋರಯ್ಯ, ಗಂಗಯ್ಯ 126/1 ಖುಷ್ಕಿ ರಸ್ತೆ ಉಳಿಕೆ 126/2ಎ 125/7 0-04 0-15 
ಗಂಗಯ್ಯ ಬಿನ್‌ ಸಿದ್ದೇಗೌಡ 
45. ತಿಮ್ಮಯ್ಯ ಬಿನ್‌ ತಿಮ್ಮೇಗೌಡ, ತಿಮ್ಮಯ್ಯ, ಕೊಂಡಯ್ಯ 125/5 ಖುಷ್ಕಿ ಉಳಿಕೆ 119/2 ಉಳಿಕೆ 125/12 0-03 0-11 
ಕೊಂಡಯ್ಯ ಬಿನ್‌ ಗಂಗಯ್ಯ 
ಒಟ್ಟು 5-09 6-92 
ಗ್ರಾಮ: ವೀರಸಾಗರ 
46. | ಬಿ. ನೀಲಕಂಠಯ್ದ ಬಿನ್‌ ಬಸವರಾಜಯ್ಯ ಬಿ.ನೀಲಕಂಠಯ್ದ 120/1 ಭಾಗಾಯ್ತು ಊರು ಉಳಿಕೆ ಬ್ಲಾಹ.ಗಡಿ 120/2ಎ1 0-07 1-10 
47. ವೆಂಕಟರಾಮಯ್ಯ ಬಿನ್‌ ತಿಮ್ಮೇಗೌಡ ವೆಂಕಟರಾಮಯ್ಯ 120/2ಎ1 ಮುಷ್ಟಿ 120/3 ಉಳಿಕೆ 120/1 120/22 0-02 0-14 
48. | ಲಕ್ಕಪ್ಪ ಬಿನ್‌ ರಘುವೇಗೌಡ ಲಕ್ತಪ್ಪ 120/2ಎ2 ಖುಷ್ಟಿ 120/3 ಉಳಿಕೆ 120/2ಎl 120/2ಬಿ 0-02 1/2 0-16 
49. | ಬಿ.ಆರ್‌. ಬಸಪ್ಪ ಬಿನ್‌ ರಘುವಯ್ಯ ಬಿ.ಆರ್‌. ಬಸಪ್ಪ ರೇವಣ್ಣ 120/3 ಖುಷ್ಕಿ 122/ಎ 120/3 ಉಳಿಕೆ 121/2 0-05 1/2 0-30 
ರೇವಣ್ಣ ಬಿನ್‌ ಚನ್ನಬಸವಯ್ಯ 
50. | ಪುಟ್ಟಯ್ಯ ಬಿನ್‌ ಚಲುವಯ್ಯ ಪುಟ್ಟಯ್ಯ 121/1 ಖುಷ್ತಿ 122/ಎ 120/3 121/ 121/3 0-03 0-10 
51. ಲಕ್ಷ್ಮಮ್ಮ ಕೋಂ ಲೇ.ವಿ.ಎಲ್‌. ಲಕ್ಷ್ಮಯ ಲಕ್ಷ್ಮಮ್ಮ 121/2 ಖುಷ್ತಿ 122/ಎ ಉಳಿಕೆ 121/3 ಉಳಿಕೆ 0-01 0-05 
























































































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೩೩ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
5೨; ಚಿಕ್ಕಸಂಪಯ್ಯ ಬಿನ್‌ ಚಲುವಯ್ಯ ಚಿಕ್ಕಸ೦ಪಯ್ತ 121/4 ಖುಷ್ತಿ 122/ಎ ಉಳಿಕೆ 22/3 ಉಳಿಕೆ 0-03 0-14 
53. | ಚಲುವೇಗೌಡ ಬಿನ್‌ ಕಾಳೇಗೌಡ ಚಲುವೇಗೌಡ 121/5 ಮುಷ್ವಿ 122/8 ಉಳಿಕೆ 121/4 ಉಳಿಕೆ 0-02 0-07 
54. ಲಕ್ಕಪ್ಪ ಬಿನ್‌ ರಘುವಯ್ದ ಲಕ್ಷಪ್ಪ 121/8 ಖುಷ್ತಿ 122/2ಸಿ ಉಳಿಕೆ 122/ಬಿ ಉಳಿಕೆ 0-06 0-30 
55. ಶಿವಣ್ಣ ಬಿನ್‌ ದಾಸೇಗೌಡ, ಶಂಕರಪ್ಪ ಬಿನ್‌ ಶಿವಣ್ಣ, ಶಂಕರಪ್ಪ, ಕೃಷ್ಣಪ್ಪ. 121/9 ಖುಷ್ಕಿ 122/4 ಉಳಿಕೆ 122/8 122/10 0-03 0-15 
ದಾಸೇಗೌಡ, ಕೃಷ್ಣಪ್ಪ ಬಿನ್‌ ಸಂಪಯ್ಯ, ಎಂ.ಎಸ್‌. ಗಂಗಾಧರಯ್ಯ 
ಎಂ.ಎಸ್‌. ಗಂಗಾಧರಯ್ಯ ಬಿನ್‌ ಶಿವಣ್ಣ 
56. | ಶಂಕರಪ ಬಿನ್‌ ದಾಸಪ್ಪ ಶಂಕರಪ್ಪ 121/10 ಖುಷ್ತಿ 122/4 ಉಳಿಕೆ 122/9 122/1 0-03 0-15 
57. | ಬಿ.ಎಸ್‌. ಕೃಷ್ಣಯ್ಯ ಬಿನ್‌ ಸಂಪಣ್ಣ ಬಿ.ಎಸ್‌. ಕೃಷ್ಣಯ್ಯ 121/1 ಖುಷ್ತಿ 122/4 ಉಳಿಕೆ 122/0 121/2 0-02 1/2 0-12 
58. | ಬಿ.ವಿ. ಹರೀಶ್‌ ಬಿನ್‌ ವೆಂಕಟಾಚಲಯ್ಯ ಬಿ.ವಿ. ಹರೀಶ್‌ 121/12 ಮುಷ್ಟಿ 122/4 ಉಳಿಕೆ 122/4 108/4 0-01 0-04 
59. | ನಂಜೇಗೌಡ ಬಿನ್‌ ರಂಗೇಗೌಡ ನಂಜೇಗೌಡ 122/4 ಖುಷ್ತಿ ಉಳಿಕೆ 122/9 122/2ಸಿ 107 0-06 0-18 
60. ಲಕ್ಕಪ್ಪ ಬಿನ್‌ ಕರೇಗೌಡ ಲಕ್ಷಪ್ಪ 122/ಬಿ ಮುಷ್ಟಿ ಉಳಿಕೆ 122/8 122/2ಬಿ 122/8 0-03 0-09 
61. ತಿಮ್ಮ ಬಿನ್‌ ವೆಂಕಟಯ್ಯ ತಿಮ್ಮ 122/1 ಖುಷ್ತಿ 122/2ಬಿ 122/ಎ ಉಳಿಕೆ 124/8 0-06 0-24 
62. ವೆಂಕಟಚಲಯ್ಯ ಬಿನ್‌ ದಾಸಪ್ಪ ಶಿವಣ್ಣ, ವೆಂಕಟಚಲಯ್ಯ, ಶಿವಣ್ಣ, 121/3 ಖುಷ್ಕಿ 122/2ಬಿ 121/2 ಬ್ಯಾಹ.ಗಡಿ 124/8 0-01 0-05 
ಶಂಕರಯ್ಯ, ಸಂಪಯ್ಯ, ರಾಮಯ್ಯ ಬಿನ್‌ ಶಂಕರಯ್ಯ, ಸಂಪಯ್ಯ, ರಾಮಯ್ಯ 
ದಾಸಪ್ಪ 
ಒಟ್ಟು 1-17 1/2 3-38 
ಘೋಷ್ಟಾರೆ 
ಕ್ರಸಂ. ಗ್ರಾಮದ ಹೆಸರು ಖುಷ್ಟಿ ಭಾಗಾಯ್ತು ಒಟ್ಟು 
Ik ಯರದಹಳ್ಳಿ 4-08 | 4-08 
2; ಶೀಗೇಹಳ್ಳಿ 5-09 — 5-09 
3. ವೀರಸಾಗರ 1-10 1/2 0-07 1-17 1/2 
ಒಟ್ಟು 10-27 1/2 0-07 10-34 1/2 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.404 ತುಮಕೂರು ಜಿಲ್ಲೆ, ತುಮಕೂರು. 





೧೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 





ಕಂದಾಯ ಸಚಿವಾಲಯ, ಬೆಂಗಳೂರು 
1894ರ ಭೂಸ್ವಾಧೀನ ಕಾಯಿದೆ ಕಲಂ.6(1) (ಕಲಂ.17ರೊಂದಿಗೆ ಓದಲಾದಂತೆ)ನೇ ಪ್ರಕರಣದ ಮೇರೆಗೆ (ರೈಲ್ವೆ ಮಾರ್ಗದ ಅಗಲೀಕರಣಕ್ಕಾಗಿ) ಭೂಸ್ಪಾಧೀನದ ಬಗ್ಗೆ ಅಧಿಸೂಚನೆ. 
ನಂ.ಕಂಇ/50/ಭೂಸ್ವಾಚ/2010, ದಿನಾಂಕ:6ನೇ ಅಕ್ಟೋಬರ್‌, 2010 

1991 ಕರ್ನಾಟಕ ಅಧಿನಿಯಮ ಸಂಖ್ಯೆ:33 ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮದ 1894ರ (ಕೇಂದ್ರ ಅಧಿನಿಯಮ 1894ರ 1) 6ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಮುಂದೆ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ಬ್ರಾಡ್‌ಗೇಜ್‌ ರೈಲುದಾರಿ ನಿರ್ಮಾಣದ ಅಗಲೀಕರಣಕ್ಕಾಗಿ ಅಗತ್ಯವಾಗಿದೆಯೆಂದು ಈ ಮೂಲಕ 
ಘೋಷಿಸುತ್ತದೆ. ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಮೇರೆಗೆ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, 
ದಾವಣಗೆರೆರವರ ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ ಇವರನ್ನು ನೇಮಕ ಮಾಡಿದೆ ಹಾಗೂ ಸದರಿ ಭೂಮಿಗಳ 
ಭೂಸ್ವಾಧೀನಕ್ಕಾಗಿ ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ (1ನೇ ಉಪಪ್ರಕರಣದಲ್ಲಿ 
ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೇಶಿಸುತ್ತದೆ. 

ಸದರಿ ಭೂಮಿಗಳ ನಕಾಶೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಪಿ.ಬಿ. ರಸ್ತೆ, ಬ್ಯಾಂಕ್‌ ಆಫ್‌ ಮಹಾರಾಷ್ಟ್ರ ಎದುರುಗಡೆ, ಹರಿಹರ ಇವರ 
ಕಛೇರಿಯಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 






























































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ತೂಕು: ಹರಪನಹಳ್ಳಿ ಹೋಬಳಿ: ತೆಲಗಿ ಗ್ರಾಮ: ಮಾಚಿಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಸರ್ವೆ ನಂಬರು ತರಹೆ ಸರಹದ್ದುಗಳು (ಸರ್ವೆ ನಂಬರು) ಯಾವ ದಿಕ್ಕಿಗೆ ಭೂಸ್ವಾಧೀ ಆಕಾರ 
ಸಂ. (ಆರ್‌.ಟಿ.ಸಿ. ಪ್ರಕಾರ) ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭೂಸ್ವಾಧೀನ ನದ ರೂ.ಪೈ. 
ವಾಗಿದೆ ವಿಸ್ತೀರ್ಣ 
ಎ-ಸೆಂ. 
1 2 3 4 5 6 7 8 9 10 11 12 
1, ಲಂ॥ ಜಯಬಾಯಿ ಬಿನ್‌ ಸ್ವಂತ 38/ಬಿ ಖುಷ್ಕಿ ಇದೇ 38/ಸಿ ಈಗಾಗಲೇ ಇದೇ ನಂಬರಿನ ದಕ್ಷಿಣ 0-26 0-07 
ರಾಮನಾಯ್ಕ ನಂಬರಿನ ಸ್ವಾಧೀನವಾದ ಪ್ರದೇಶ | ಉಳಿಕೆ ಜಮೀನು 
ಉಳಿಕೆ 
ಜಮೀನು 
2. | ತಿರುಕನಾಯ್ಕ, ಶಂಕ್ರನಾಯ್ಕ, ಕಶ್ರ್ಯಾನಾಯ್ಕ 38/ಸಿ ಖುಷ್ಕಿ 38/ಬಿ ಇದೇ ನಂಬರಿನ ರಿ.ಸ.ನಂ.39 ರಲ್ಲಿ ಈಗಾಗಲೇ ಉತ್ತರ 0-29 0-06 
ಲೋಕ್ಕನಾಯ್ಕ, ಉಳಿಕೆ ಜಮೀನು ಲಂಬಾಣಿ ತಾಂಡಾದ ಸ್ವಾಧೀನವಾದ 
ಬೀಮಾನಾಯ್ಕ ಬಿನ್‌ ಲಂಬಾಣಿ, ಮನೆಗಳು ಪ್ರದೇಶ 
ದೊಡ್ಡಹೇಮ್ಹಾನಾಯ್ದ 
ಒಟ್ಟು 0-55 0-14 
(ವಿಸ್ತೀರ್ಣ ಎಕರೆ ಇಲ್ಲ ಐವತ್ತೈದು ಸೆಂಟ್ಸ್‌ಗಳು ಮಾತ್ರ) ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶ ಮೂರ್ತಿ 
ಪಿ.ಆರ್‌.405 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ನಾಧೀನ-2 ಮತ್ತು ಪುನರ್ವಸತಿ) 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ೧೩೩೫ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ:ಕಂಇ:05/ಭೂಸ್ವಾಗ್ರಾ-2010, ದಿನಾಂಕ:27ನೇ ಸೆಪ್ಟೆಂಬರ್‌, 2010 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಮರಳವಾಡಿ ಹೋಬಳಿ, ತೋಕಸಂಸ್ರ ರಸ್ತೆ ಸೇತುವೆ ನಿರ್ಮಾಣಕ್ಕಾಗಿ ಅವಶ್ಯವಿದೆ ಎಂದು ರಾಮನಗರ ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ4(1)ರ ಮೇರೆಗೆ ಅಧಿಸೂಚನೆಗೆ ಕ್ರಮಾಂಕ:ರಾಜಿಕ/ಎಲ್‌.ಎಕ್ಯೂ.ಸಿಆರ್‌:6:08-09 ದಿನಾಂಕ:30.07.2009ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ: 33-1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1) 5-ಎ ಪ್ರಕರಣದ (2)ನೇ ಉಪಪ್ರಕರಣದ ಮತ್ತು 6(1-ಎ) ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ರಾಮನಗರ ಜಿಲ್ಲೆ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. (ಎಲ್‌ಎಕ್ಕೂ.ಎಸ್‌.ಆರ್‌:6/08-09) 
































ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಕನಕಪುರ ಹೋಬಳಿ: ಮರಳವಾಡಿ ಗ್ರಾಮ: ಎಂ. ಮಣಿಯಂಬಾಳ್‌ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಎ.ಗುಂ. ರೂ.ಪ್ಪೆ. 
1 2 3 4 5 6 7 8 9 10 11 
1, ವೆಂಕಟಪ್ಪ ಬಿನ್‌ ವೆಂಕಟೇಗೌಡ ವೆಂಕಟಪ್ಪ ಬಿನ್‌ ವೆಂಕಟೇಗೌಡ ಉ। 81/ ಭಾಗಾಯ್ತು ಸ.ನಂ.81/ರ ಸ.ನಂ.80 ನದಿ 81/2 0-08 1/2 1-00 
ಉ। ಕರೀಗೌಡ, ಕರೀಗೌಡ, ವೆಂಕಟಲಕ್ಷ್ಮಮ್ಮ ಕೋಂ ಉಳಿಕೆ 
ವೆಂಕಟಲಕ್ಷ್ಮಮ್ಮ ಕೋಂ ಕೆ.ವೆಂಕಟಪ್ಪ ಮಾದಪ್ಪ ಬಿನ್‌ 
ಕೆ.ವೆಂಕಟಪ್ಪ, ಮಾದಪ್ಪ ಬಿನ್‌ ಲಿಂಗಯ್ಯ, ಲಿಂಗಯ್ಯ, 
ಚಿಕ್ಕಕೆ೦ಪೇಗೌಡ ಬಿನ್‌ ತಿಮ್ಮೇಗೌಡ ಚಿಕ್ಕಕೆ೦ಪೇಗೌಡ ಬಿನ್‌ ತಿಮ್ಮೇಗೌಡ 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶ ಮೂರ್ತಿ 
ಪಿ.ಆರ್‌.416 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ನಾಧೀನ-2) 


೧೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೧೦ ಭಾಗ-೬ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಆರ್‌(2)ಎಲ್‌ಎಕ್ಯೂ: ಸಿಆರ್‌:73/2010-11, ದಿನಾಂಕ:31ನೇ ಅಕ್ಟೋಬರ್‌, 2010 
ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ, ತುಂಗಾ ಮೇಲ್ದಂಡೆ ಯೋಜನೆ ಮೈನರ್‌ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ 
ಕಂಡುಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) ರ 4ನೇ ಪ್ರಕರಣದ ಉಪಬಂಧಗಳ ಮೇರೆಗೆ 
ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2)ನೇ 
ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 
ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4)ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ ಅಧಿನಿಯಮದ 5ಎ 
ಪ್ರಕರಣದ ಉಪಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ ಕಂಇ 31 ಭೂಸ್ವಾಳ 2002 ದಿನಾಂಕ:04.06.2002) 
ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ರವರ 
ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅ೦ತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ 
ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 






























































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ-1 ಗ್ರಾಮ: ಕೆಂಗಟ್ಟೆ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ ವಿವರ ಮರ, ಮಾಲ್ಕಿ, 
ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿ ಣಕ್ಕೆ ಬಾವಿ ಕಟ್ಟಡ 
ವಿಸ್ತೀರ್ಣ ಆಕಾರ ಇತ್ಯಾದಿಗಳ 
ಎ.ಗುಂ ರೂ.ಪ್ಪೆ. ವಿವರ 
1 2 3 4 5 6 7 8 9 10 11 12 
1. ಗಂಗಾಧರಪ ಬಿನ್‌ ಬಸಪ ಸ್ವಂತ 23 ಮುಷ್ಟಿ 23/1 24 23/1 23/1 0-12 0-09 
2 ಶಾರದಮ್ಮ ಕೋಂ ವೀರಭದಪ ಸ್ವಂತ 23 ಖುಷ್ತಿ ಸ.ನಂ.11 22 23/2 23/2 0-27 0-48 
0-39 
ಮೂವತ್ತೊಂಬತ್ತು ಗುಂಟೆ ಮಾತ್ರ 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌.419 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





